ರಾಷ್ಟ್ರೀಯ ರೋಗವಾಹಶ ಆಶ್ರಿತ ರೋಗಗಳ 
ನಿಯಂತ್ರಣ ಕಾರ್ಯಕ್ರಮ 
108008) 


ಆಶಾ ಕಅಕಾ ಕೈಪಿಡಿ 


ಪ್ರಾಂಶೀಯ ಆರೋಗ್ಯ ಮತ್ತು ಕುಬು೦ಬ ಕಲ್ಯಾಣ ಕಛೇರಿ, ಬೆ೦ಗಳಾರು 


ಆರೋಗ್ಯ ಮತ್ತು ಕುಬು೦ಬ ಕಲ್ಯಾಣ ನಿದೇಕನಾಲಯು, ಕನಾಣುಕ ನರ್ಕಾರ 


ತಾ 
COMMUNITY HEALTH CEL 1 
Library and Information Centre | CANE ಇ 
No. 367, Srinivasa Nilaya, Jakkasandra, per 
I Main, 1 Block, Koramangala, Bangalore - 560 034. ಹ್‌ OP = (3 
THIS BOOK MUST BE RETURNED BY | 
THE DATE LAST STAMPED | 


ರಾಷ್ಟ್ರೀಯ ರೋಗವಾಹಕ ಆಕ್ತಿತ ರೋಗಗಳ ನಿಯಂತಣ ಕಾರ್ಯಕಮ 


ಮಲೇರಿಯ, ಡೆಂಗೀ ಜ್ವರ, ಚಿಕುಂಗುನ್ಯಾ, ಮೆದುಳು ಜ್ವರ, ಆನೆಕಾಲು ರೋಗಗಳು ವಿವಿಧ ಜಾತಿಯ 
ರೋಗವಾಕಕ ಸೊಳ್ಳೆಗಳ ಕಡಿತದಿಂದ ಹರಡುತ್ತವೆ. ಮಲೇರಿಯ ಮತ್ತು ಆನೆಕಾಲು ರೋಗಗಳು 


ಪರೋಪಜೀವಿಯಿಂದ fd ಮೆದುಳು ಜ್ವರ, ಡೆಂಗೀ ಮತ್ತು ಚೆಕುಂಗುನ್ಯಾ ರೋಗಗಳು ವೈರಾಣುಗಳಿಂದ 
ಉಂಟಾಗುತ್ತವೆ. 


ಮಲೇರಿಯ 


ಮಲೇರಿಯ ರೋಗ ನಮ್ಮ ಸಮಾಜದ ಜನರನ್ನು ಕಾಡುತ್ತಿರುವ ಒಂದು ಪ್ರಮುಖ ಸಾಂಕ್ರಾಮಿಕ ರೋಗಿ” 
ಇದನ್ನು 'ಚಳಿಜ್ವರ' ರೋಗವೆಂದು ತ ತಿಳಿದಿದ್ದಾರೆ. ಮಲೇರಿಯ ರೋಗವು 'ಪ್ಲಾಸ್ಕೋಡಿಂಶಂ' ಎಂಬ 
IN ಸೂಕ್ಷ್ಮಾಣುವಿನಿಂದ ಉಂಟಾಗುತ್ತದೆ ಮತು. ಸೋಂಕಿತ ಹೆಣ್ಣು ಅನಾಫಲೀಸ್‌ ಸೊಳ್ಳೆಗಳು ಒಬ್ಬರಿಂದ 


ಇನ್ನೊಬ್ಬರಿಗೆ ಹರಡುತ್ತವೆ. ಈ ರೋಗಾಣು ತನ್ನ ಜೀವಿತದ ಕೆಲಭಾಗವನ್ನು ಸೊಳ್ಳೆಯಲ್ಲಿ ಹಾಗೂ ಕೆಲಭಾಗವನ್ನು 
ಮನುಷ್ಯನಲ್ಲೂ ಕಳೆಯುತ್ತದೆ. 


ಹರಡುವ ಖಗೆ 


ಮಲೇರಿಯ ರೋಗಾಣುಗಳನ್ನು ಹೊಂದಿರುವ ವ್ಯಕ್ತಿಯನ್ನು ಹೆಣ್ಣು ಅನಾಫೆಲೀಸ್‌ ಸೊಳ್ಳೆ ಕಚ್ಚಿದಾಗ 
ರೋಗಾಣುಗಳು ಸೊಳ್ಳೆಯ ದೇಹವನ್ನು ಪ್ರವೇಶಿಸಿ 10 ರಿಂದ 14 ದಿನಗಳವರೆಗೆ ಅಭಿವೃ ಧ್ಗಿ ಹೊಂದಿ ಶೋಗವನ್ನು 
ಹರಡುವ ಸ್ಥಿತಿಗೆ ಗ್‌ ಆರೋಗ್ಯ ಸ ಮನುಷ್ಯನನ್ನು ಈ ಸೊಳ್ಳೆ ಕಚ್ಚಿದಾಗ ಮನುಷ್ಯನಲ್ಲಿ ಮಲೇರಿಯ ತೀ 
ಲಕ್ಸಣಗಳು "ಕಾಣಿಸ ಲುಪ ಪ್ರಾರಂಭವಾಗುತ್ತದೆ. 


ರೋಗಲಕಣಗಳು 


ಸಾಮಾನ್ಯವಾಗಿ ಮಲೇರಿಯ ಮೂರು ಹಂತಗಳ ಲಕ ಣಗಳನ್ನು ಹೊಂದಿದೆ. 
ಚೆ ಚಳಿಯ ಹಂತ: ಚಳಿಯ ಜೊತೆಯಲ್ಲಿ ps ಕ ತಲೆನೋವು ಇರುತ್ತದೆ. ಇದು ಸುಮಾರು 15 
ನಿಮಿಷದಿಂದ ಒಂದು ಗಂಟೆಯ ಇರಬಹುದು. 


ಟಿ ಬಿಸಿಯ/ಜ್ವರದ ಹಂತ: ಜ್ವರ ತೀವ್ರವಾಗಿ ಇರುತ್ತದೆ. ವಿಪರೀತ ತಲೆನೋವು, ವಾಕರಿಕೆ, 
ಗ್‌ ಸಯ್‌ ಅನಿಸುತ್ತದೆ. ವಿಪರೀತ ಬಾಯರಿಕೆ ಅನಿಸುತ್ತದೆ. ಈ ಹಂತ 2 ರಿಂದ 6 ಗಂಟಿಗಳ 
ಕಾಲ ಇರುತ್ತದೆ. 

ಸ ಬೆವರುವಿಕೆಯ ಹಂತ: ಜ್ವರ ಕಡಿಮೆಯಾಗುತ್ತದೆ ಮತ್ತು ದೇಹವಿಡೀ ವಿಪರೀತ ಬೆವರುತ್ತದೆ. 


ಸಾಮಾನ್ಯವಾಗಿ ರೋಗಿಗೆ ತೆ ನಿದ್ರೆ ಬರುತ್ತದೆ. ಎಚ್ಚ ಥರವಾದಾಗ ಬಳಲಿ ಸುಸ್ತಾದ ಅನುಭವ 
ಆಗುತ್ತ ದೆ. ಈ ಹಂತ 2 ರಿಂದ 4 ಗಂಟೆಗಳ ಕಾಲ ಇರುತ್ತ ಡೆ. 
ಪ್ಯೂ ಲಕ್ಬಣಗಳು ಪ್ರತಿದಿನ ಅಥವಾ ದಿನಬಿಟ್ಟು ದಿನ ಬರಬಹುದು. 


ಬೆವರುವಿಕೆಯ ಹಂತ 


ಸ ಕಂಡುಬರುವ ಮಲೇರಿಯ ಪ ಪ್ಲಾಸ್ಕೋಡಿಂಶುಂ ಪರಾವಲಂಬಿಗಳಲ್ಲಿ ನಾಲ್ಕು ಪ್ರಭೇದಗಳಿವೆ. 
ಅವು ಯಾವುವೆಂದರೆ ಪ್ಲಾಸ್ಕೋಡಿಯಂ ವೈವ್ಯಾಕ್ಸ್‌ (ಪಿವಿ), ಪ್ಲಾಸ್ಮೋಡಿಯಂ ಫಾಲಿ ಫಾರಂ (ಪಿಎಫ್‌), 
ಪ್ಲಾಸ್ಮೋಡಿಯಂ ಓವಲೆ (ಪಿಒ) ಮತ್ತು ಪ್ಲಾಸ್ಫೋಡಿಯಂ ಮಲೇರಿಯೆ ಸವಿ): ಭಾರತ ದೇಶದಲ್ಲಿ ಪಿ.ವಿ. 
ಬ.ಎಫ್‌. ಮತ್ತು ಪಿ.ಎಂ ಪ್ರಬೇಧಗಳು ಕಂಡು ಬರುತಿದ್ದು ಕರ್ನಾಟಕದಲ್ಲಿ ಪಿ.ವಿ. ಮತ್ತು ಪಿ.ಎಫ್‌, ಮಲೇರಿಯ 
ಪ್ರಬೇಧಗಳು ಸದ್ಯಕ್ಕೆ ಕಂಡು ಬರುತ್ತಿವೆ. ಫಾಲ್ಸಿಫಾರಂ ಮಲೇರಿಯ ಅತ್ಯ ಂತ ಅಪಾಯಕಾರಿ ಮಲೇರಿಯ. ಸರಿಯಾದ 


ಕಾಲದಲ್ಲಿ ಅಗತ್ಯ ಚಿಕಿತ್ಸೆ ನೀಡದಿದ್ದರೆ ರೋಗಿ ಸಾಯಲೂಬಹುದು. 


ಮಲೇರಿಯ ಪ್ರಕರಣಗಳ ವಿವರಣೆ 
ಯಾವುದೇ ಜ್ವರ ಮಲೇರಿಯ ಇರಬಹುದು. ಎಲ್ಲಾ ಜ್ವರವಿರುವ ವ್ಯಕ್ತಿಗಳಿಂದ ರಕ್ತ ಲೇಪನವನ್ನು 


ಸಂಗಹಿಸಲೇಬೇಕು. ರಕ್ತ ಲೇಪನ ಪರೀಕ್ಷೆಯಿಂದ ದೃಢ ಪಟ್ಟಿ ಮಲೇರಿಯ ಪ್ರಕರಣಗಳಿಗೆ ತೀವ್ರ ಚಿಕಿತ್ಸೆಯನ್ನು ಕೊಡದೆ 
ಸಂದಹಿಸಿದ 24 ಗಂಟೆಗಳ ಒಳಗೆ ಪರೀಕ್ಸಾ ಚಲಿತ “ಸಿಗುವ ಸಂಭವ ಇಲ್ಲದ ಕಡೆಗಳಲ್ಲಿ ಭೇ ಗ್ರಾಮಗಳು 
ದು ಪಯೋಗಾಲಯದ ಸಂಪರ್ಕ ವಿಳಂಬವಾಗುವ ಸಂದರ್ಭದಲ್ಲಿ ಅಥವಾ ಆರೋಗ್ಯ ಸಹಾಯಕರ ಹುದ್ದೆಯ ಬಾಲಿ 
ಇರುವ ಸ್ಥಳಗಳಲ್ಲಿ) ತ್ವರಿತ ರೋಗ ಪತ್ತೆ ವಿಧಾನದ ಕಿಟ್ಟುಗಳನ್ನು - Rapid diagnostic kit - (RDK) ಆ 

ಗಾಮದಲ್ಲಿರುವ 'ಆಶಾ' ಕಾರ್ಯಕರ್ತರು RENE ಹಟ. ಇದರ ವಿವರಗಳನ್ನು ಮುಂದಿನ ಪುಟಿಗಳಲ್ಲಿ 


ನೀಡಲಾಗಿದೆ. 


ಮಲೇರಿಯ ಪ್ರಕರಣಗಳನ್ನು ಈ ಕೆಳಕಂಡಂತೆ, 3 ವಿಧಗಳಲ್ಲಿ ವಿಂಗಡಿಸಬಹುದು. 


1 ಸಂಶಯಾಸ್ತದ ಮಲೇರಿಯ ಪ್ರಕರಣ 

ಅನೇಕ ಸಂದರ್ಭಗಳಲ್ಲಿ ರಕ್ತ ಲೇಪನಗಳ ಪರೀಕ್ಬೆ ವಿಳಂಬವಾಗುವ ಸಾಧ್ಯತೆಯಿರುವುದರಿಂದ ಸಂಶಯಾಸ್ಪದ 
ಮಲೇರಿಯಾ ಪ್ರಕರಣಗಳಿಗೆ ತಕ್ಸ್‌ಣ ಚಿಕೆತ್ಸೆ ಸಿಗುವ ದೃಷ್ಟಿಯಿಂದ ಇಂತಹ ಪ್ರಕರಣಗಳನ್ನು ಜು 1೬ 
ಅನುಕೂಲವಾಗುವಂತೆ (ರಕ್ತ ಇ ಪರೀಕ್ಷೆ ಜ.1 ದೊರೆಯುವ ಮುಂಚೆಯೇ) ಈ ಕೆಳಕಂಡ ವಿವರಣೆಯನ್ನು 
ನೀಡಲಾಗಿದೆ. ಮಲೇರಿಯ ಹೆಚ್ಚಾ ಗಿರುವ (ಎಂಡಮಿಕ್‌) ಪ್ರದೇಶದಲ್ಲಿ ವಾಸವಾಗಿರುವ ವ್ಯಕ್ತಿಗೆ ಅಥವಾ ಅಂತಹ ಪ್ರದೇಶಕ್ಕೆ 


ಭೇಟಿ ನೀಡಿ ಹಿಂತಿರುಗಿದ ವ್ಯಕ್ತಿ ಗೆ" ಜೃರವಿದ್ದು ಮತ್ತು ಈ ಕೆಳಕಂಡ ರೋಗಲಕ್ಷಣಗಳು ಇಲ್ಲದಿದ್ದರೆ... 


ಕೆಮ್ಮು ಮತ್ತು ಇತರೇ ಉಸಿರಾಟದ ಸೋಂಕುಗಳು 

ನೆಗಡಿ ಮತ್ತು ಇತರೇ ಶೀತದ ಲಕ್ಬಣಗಳು 

ಭೇದಿ 

ಕಿಬ್ಬೊಟ್ಟೆಯ ಉರಿಯೂತ 

ಚರ್ಮದ ಮೇಲೆ ಒಡೆದು ಹೋಗುವಂತಹ ಗಂಧೆಗಳು 

ಚರ್ಮದ ಸೋಂಕು ಉದಾ.,ಹುಣ್ಣು, ಸೋಂಕಿತ ಗಾಯಗಳು, ಸುಟ್ಟ ಗಾಯಗಳು 
ಉರಿಮೂತ್ರ 

ನೋವಿನಿಂದ ಕೂಡಿದ ಕೇಲುಗಳ ಊತ 

ಕಿವಿ ಸೋರುವಿಕೆ. 


ಟಿ ಛಿ "ಗಟ. ಟಿ.ಟಿ. ಟಿ: ಭಿ, ಐಬಿ 


ಅಂತಹ ವ್ಯಕ್ತಿಗೆ ಸಂಶಯಾಸ್ಪದ ಮಲೇರಿಯ ರೋಗವಿರುಬಹುದು ಎಂದು ತಿಳಿದು, 24 ಗಂಟೆಗಳಲ್ಲಿ ರಕ್ತ 
ಲೇಪನ ಪರೀಕ್ಬಾ ಹ ಒದಗುವ ಸಾಧ್ಯತೆ ಇಲ್ಲದಿದ್ದಲ್ಲಿ, ರಕ್ತ ಲೇಪನ ತೆಗೆದ ಸಂದರ್ಭದಲ್ಲಿಯೇ ಕ್ಲೊ (ರೋಕ್ಷಿನ್‌ 
ಗುಳಿಗೆಗಳ ಚಿಕಿತ್ಸ ಯನ್ನು ನೀಡುವುದು - (ಮೂರುದಿನಗಳ. ಕ್ಣೊ ೀರೋಕ್ವೈನ್‌ ಚಿಕಿತ್ಸೆಯನ್ನು ವಯೋಮಿತಿಗೆ ಹ 
ನೀಡುವುದು). | 
2. ಬಚಿತ ಮಲೇರಿಯ ಪ್ರಕರಣ: ರಕ್ತಲೇಪನ/ಆರ್‌ಡಿಕೆ ಪರೀಕ್ಬೆಯಿಂದ ಧೃಡ ಪಟ್ಟಾಗ ಅಂತಹ ಪ್ರಕರಣಗಳನ್ನು ಖಚಿತ 
ಮಲೇರಿಯ ಪ್ರಕರಣವೆಂದು ಪರಿಗಣಿಸಿ, ರಾಷ್ಟ್ರೀಯ ಔಷಧೋಪಚಾರ ನೀತಿಯಂತೆ, ಕ ರೋಗದ ಪ್ರಬೇಧಕ್ಕೆ "ತಕ್ಕ 0ತೆ, 
ಚಿಕಿತ್ಸೆಯನ್ನು ನೀಡುವುದು. (ಚಿಕಿತ್ಸಾ ವಿಧಾನವನ್ನು ಮುಂದಿನ ಪುಟಗಳಲ್ಲಿ ವಿವರಿಸಲಾಗಿದೆ). 
3. ತೀವ್ರತರನಾದ ಮಲೇರಿಯ: ಪ್ರಯೋಗಶಾಲೆಯಿಂದ ಮಲೇರಿಯ ರೋಗವಿದೆಯೆಂದು ಧೃಡಪಟ್ಟ ವ್ಯಕ್ತಿಯು ತೀವ್ರತರ 
ಮಲೇರಿಯ ರೋಗದ ಲಕ್ಸಣಗಳನ್ನು ವ್ಯಕ್ತಪಡಿಸಿದರೆ ಅದನ್ನು “ತೀವ್ರತರ ಮಲೇರಿಯ” ದು ಕತರ. ಈ 
ಲಕ್ಸಣಗಳು ಯಾವುವೆಂದರೆ: ಜ್ವರದ ಜೊತೆಗೆ ವಿಪರೀತ ತೀವ್ರ ತಲೆನೋವು, ವಾಂತಿ, ತಲೆಸುತ್ತುವುದು, ಸೆಳೆತ, 
ಅರಿವು ತಪ್ಪುವುದು, ಶ್ವಾಸಕೋಶದ ಊತ, ತೀವ್ರತರನಾದ ರಕ್ತ ಹೀನತೆ, "ಮೂತ್ರಪಿಂಡಗಳ ವಿಫಲತೆ, ಯಕೃತ್ತಿನ ವಿಫಲತೆ, 
ರಕ್ತಪರಿಚಲನೆಯ ಕುಸಿತ, ರಕ್ತದಲ್ಲಿ ಸಕ್ಕರೆ ಅಂಶ `ಕುಸಿಯುವುದು, ಮೈಕೈ ತಣ್ಣ 9 ಗಾಗುವುದು ಇತ್ಯಾದಿ. 


ಮಲೇರಿಯ ಮರಣ: ಮೇಲ್ಕಂಡ ತೀವ್ರತರ ಮಲೇರಿಯ ರೋಗಲಕ್ಸಣಗಳನ್ನು ಹೊಂದಿರುವ ಹಾಗೂ 
ರಕ್ತಲೇಪನ/ಆರ್‌ಡಿಟಿ ಪ ಪರೀಕ್ಸೆಯಿಂದ ಪಿಎಫ್‌ ಿಟೇರಿಯ ಎಂದು ಧೃಡಪಟ್ಟಿ ರೋಗಿ ಜಡ ರ ಮಾತ್ರ ಅದನ್ನು 
“ಮಲೇರಿಯದಿಂದ .ಮರಣ” ಎಂದು ಪರಿಗಣಿಸಬೇಕು. 


ಯಾರನ್ನು ಹೆಚ್ಚಿನ ಚಿಕಿತೆಗೆ ಆಸ್ಪತ್ರೆಗೆ ಸಿರ್ದೇಶಿಸಬೇಕು? 
ಈ “ತೀವ್ರತರ ಮಲೇರಿಯ ಪ್ರಕರಣದ ರೋಗಲಕ್ಟ! ವಿರುವ ರೋಗಿಯನ್ನು 
ಚಿಕಿತ್ಸ ನೀಡಿದ 48 ಗಂಟೆಯ ನಂತರವೂ ಜ್ವ ಪ ಮುಂದುವರೆದರೆ 
ಮಲೇರಿಯ ಧೃಡಪಟ್ಟಿ ಗರ್ಭಿಣಿ ಹೆಂಗಸರು 
ಮಲೇರಿಯ ರೋಗದ ಲಕ ಣಗಳು ಚಿಕಿತ್ಸೆ ನೀಡಿದ 14 ದಿನಗಳಲ್ಲಿ ಮತ್ತೆ ಕಾಣಿಸಿಕೊಂಡರೆ 


ನಿರಂತರವಾಗಿ ವಾಂತಿಯಾಗುತ್ತಿ, ದ್ದು, ಜಟ ಔಷಧಿಗಳನ್ನು "ಏಡಿದಿಟ್ಟು ಕೊಳ್ಳುವ ಸಾಮರ್ಥ್ಯ ಇಲ್ಲ ದಿದ್ದರೆ 
ರೋಗಿಗೆ ಕಾಮಾಲೆ ಕಂಡು ಬಂದರೆ 


© ರೋಗಿಯ ಉಸಿರಾಟದಲ್ಲಿ ಅಥವಾ ಮೂತ್ರ ವಿಸರ್ಜನೆ ಪ್ರಮಾಣ ಬಹಳಷ್ಟು ಕಡಿಮೆಯಾದರೆ ಎಲ್ಲಾ ಆರೋಗ್ಯ 
ಕಾರ್ಯಕರ್ತರಿಗೆ ಹಾಗೂ ಆಶಾ/ಸ್ವಯಂ ಸೇವಕರಿಗೆ ತೀವ್ರತರನಾದ ಮಲೇರಿಯ ಪ್ರಕರಣಗಳನ್ನು ನಿರ್ದೇಶಿಸುವ ಆಸ್ಪತ್ರೆಗಳು 
ಗೊತ್ತಿರಬೇಕು. ಇಲ್ಲದಿದ್ದರೆ ರೋಗಿಗಳು ತಪ್ಪು ಸ್ಥಳಗಳಿಗೆ ಹೋಗಿ ಸಮಯವನ್ನು ವ್ಯರ್ಥ ಮಾಡಬಹುದು. 


ಮಲೇರಿಯ ಚಿಕಿತೆ 


ಮಲೇರಿಯ ಹತೋಟಿ ಕಾರ್ಯದಲ್ಲಿ ಅತಿ ಮುಖ್ಯ ಕೆಲಸವೆಂದರೆ ರೋಗದ ತ್ವರಿತ ಪತ್ತೆ ಮತ್ತು ಶೀಘ್ರ ಚಿಕಿತ್ಸೆ. 
ಇದರಿಂದ ರೋಗವು ಒಬ್ಬರಿಂದ ಒಬ್ಬರಿಗೆ ಹರಡುವುದು ಕಡಿಮೆಯಾಗುತ್ತದೆ. ಯಾವುದೇ ಜ್ವರ ಮಲೇರಿಯ ಇರಬಹುದು 
ಎಂದು ಶಂಕಿಸಿ, ಜ್ವರ ಇರುವ ಎಲ್ಲಾ ವ್ಯಕ್ತಿಗಳಿಂದ ರಕ್ತಲೇಪನಗಳನ್ನು ಸಂಗ್ರಹಿಸಿ ಪರೀಕ್ಟೆಗೆ ಪ್ರಯೋಗಶಾಲೆಗೆ 
ಕಳುಹಿಸುವುದು. ರಕ್ತಲೇಪನ ಪರೀಕ್ಸೆಯಿಂದ ಮಲೇರಿಯ ರೋಗವೆಂದು ಧೃಡಪಟ್ಟರೆ ರೋಗಿಗೆ ರೋಗದ 
ವಿಧಕ್ಕನುಗುಣವಾಗಿ ತೀವ್ರ ಚಿಕಿತ್ಸೆ ಆರಂಭಿಸಬೇಕು. ಯಾವುದೇ ವಯಸ್ಸಿನವರಿಗೂ, ಹೆಣ್ಣು -ಗಂಡು ಇಬ್ಬರಿಗೂ ಯಾವುದೇ 


ತೊಂದರೆ ಇಲ್ಲದೆ ಕ್ಲೋರೋಕ್ವಿನ್‌ ಮಾತ್ರೆಗಳನ್ನು ಕೊಡಬಹುದು. ಗರ್ಭಿಣಿ ಹೆಂಗಸರಿಗೂ, ಚಿಕ್ಕಮಕ್ಕಳಿಗೂ ಕೊಡಬಹುದು. 


ಸಂಶಯಾತ್ಮಕ ಮಲೇರಿಯ ಚಿಕಿತೆ (Mreatment for Sus ected Malaria case 


ಯಾವುದೇ ಜ್ವರ ಮಲೇರಿಯ ಇರಬಹುದು ಎಂಬ ಶಂಕೆಯಿಂದ ಮಲೇರಿಯ ಲಕ್ಬಣಗಳನ್ನು ಹೊಂದಿದ 
ಜ್ವರವಿರುವ ವ್ಯಕ್ತಿಗಳಿಗೆ, ರಕ್ತಲೇಪನಗಳನ್ನು ಸಂಗ್ರಹಿಸಿ, 24 ಗಂಟೆಗಳಲ್ಲಿ ರಕ್ತಲೇಪನ ಪರೀಕ್ಸ್‌ ಸಾಧ್ಯವಾಗದ ಸ್ಥಳಗಳಲ್ಲಿ, 
ವಯಸ್ಸಿಗನುಗುಣವಾಗಿ ಕ್ಲೊ ೇರೋಕೈೈನ್‌ ಮಾತ್ರೆಗಳನ್ನು ನೀಡಲಾಗುವುದು - (ಮೂರುದಿನಗಳ ಕ್ಲೋರೋಕ್ಕಿನ್‌ ಚಿಕಿತ್ಸೆಯನ್ನು 
ವಯೋಮಿತಿಗೆ ಅನುಗುಣವಾಗಿ ನೀಡುವುದು). ಕ್ಲೋರೋಕ್ವಿನ್‌ ಮಾತ್ರೆಗಳನ್ನು ಯಾವುದೇ ವಯಸ್ಸಿನವರಿಗೂ, ಹೆಣ್ಣು -ಗಂಡು 


ಇಬ್ಬರಿಗೂ ಯಾವುದೇ ತೊಂದರೆ ಇಲ್ಲದೆ ಕೊಡಬಹುದು. ಗರ್ಭಿಣಿ ಹೆಂಗಸರಿಗೂ, ಚಿಕ್ಕಮಕ್ಕಳಿಗೂ ಕೊಡಬಹುದು. 


ಎಲ್ಲಾ ಪಿವಿ ಪ್ರಕರಣಗಳಿಗೆ ಕ್ಲೋರೋಕ್ವಿನ್‌ ಮತ್ತು ಪ್ರೈಮಾಕ್ವಿನ್‌ ಮಾತ್ರೆಗಳನ್ನೊಳಗೊಂಡಂತೆ 14 ದಿನಗಳ 
ತೀವ್ರ ಚಿಕಿತ್ಸೆ ನೀಡುವುದು. 


ವಯಸ್ಸಿಗನುಗುಣವಾಗಿ ಪಿವಿ ಪಕರಣಗಳಿಗೆ ತೀವ ಚಿಕಿತ್ಸೆ 


| y ‘a ಕ್ಲೋರೋಕ್ಕಿನ್‌ ವಾತ್ರೆ (150 ಮಿ.ಗ್ರಾಂ) ೧25 ಮಿಗ್ರಾಂ ) 
en [seman [oni [emia OO — 


15 ಮತು, ಹೆಚು 00 ಮಿ.ಗ್ರಾಂ (4) 600 ಮಿ.ಗ್ರಾಂ (4) 300 ಮಿ.ಗ್ರಾಂ (2) 15 ಮಿ.ಗ್ರಾಂ (6) 


ಗರ್ಭಣಿ ಹೆಂಗಸರಿಗೆ ಮತ್ತು ಒಂದು ವರ್ಷದ ಒಳಗಿರುವ ಚಿಕ್ಕ ಮಕ್ಕಳಗೆ ಪ್ರೈಮಾಕ್ಟಿನ್‌ ಗುಳಿಗೆಗಳನ್ನು ಕೊಡಬಾರದು. 


ಗರ್ಭಿಣಿಯರಿಗೆ ಮೊದಲನೆಯ ದಿನ 600 ಎಂಜಿ ಕ್ಲೋರೋಕ್ವಿನ್‌, ಎರಡನೆಯ ದಿನ 600 ಎಂಜಿ ಕ್ಲೋರೋಕ್ತಿನ್‌, 
ಮೂರನೆಯ ದಿನ 300 ಎಂಜಿ ಕ್ಲೋರೋಕ್ಕಿನ್‌ ಕೊಡಬೇಕು, ನಂತರ ವಾರಕ್ಕೊಮ್ಮೆ 300 ಎಂಜಿ ಕ್ಲೋರೋಕ್ಕಿನ್‌ ಕೊಡಬೇಕು. 
ಹೆರಿಗೆಯಾದ 40 ದಿನಗಳ ನಂತರ, ಪರಿಪೂರ್ಣ ತೀವ್ರ ಚಿಕಿತ್ಸೆಯನ್ನು ನೀಡಬೇಕು. 


ಎಲ್ಲಾ ಪಿ.ಎಫ್‌ ಪ್ರಕರಣಗಳಿಗೆ ಆರ್ಫಿಮಿಸಿನಿನ್‌ ಆಧಾರದ ಕಾಂಬಿನೇಷನ್‌ ಥೆರಪಿ (ಎಸಿಟ) ಪ್ರಕಾರ ನಾಲ್ಕು 
ದಿನಗಳ ತೀವ್ರ ಚಿಕಿತ್ಸೆ ನೀಡುವುದು. 


No. of h No. of 
tablets 15 tablets 
5 


ENE 
ik ಮಿ. | | 
ಗಂ 

5 


125 ಮಿ. ಗ್ರಾಂ/25 
x A 
ಲ? 
S 


A 
S 


500 ಮಿ. ಗ್ರಾಂ/25 


ep 


> 


S 


500ಮಿ. ಗ್ರಾಂ/25 
ಮಿ.ಗ್ರಾಂ 


A 
ss [| 
€ | 750ಮಿ.ಗ್ರಾಂ ) S 
7 |375ಮಿ.ಗಾಂ 


ಲೃಡೋಕ್ಸಿನ್‌ - ಪೈರಮಿಥಮೈನ್‌ ಮಾತ್ರೆಗಳು. 


A 
S 
A 
S A 
S S 
P 
A 
S 


KTR 


pd 
೪ 
ಚ್ಚ 
ಕ್ರೀ 
2. 


ಎಸಿಟಿ ಯನ್ನು ಮೊದಲ ಮೂರು ತಿಂಗಳ ಗರ್ಭಿಣಿಯರಿಗೆ ನೀಡಬಾರದು. ಎರಡನೇ ಮತ್ತು ಮೂರನೇ 3 
ತಿಂಗಳ ಹಂತದಲ್ಲಿರುವ ಗರ್ಭಿಣಿಯರಿಗೆ ಎಸಿಟಿ ನೀಡಬಹುದು. ಗರ್ಭಿಣಿ ಹೆಂಗಸರಿಗೆ ಮತ್ತು ಒಂದು ವರ್ಷದ ಒಳಗಿರುವ 
ಚಿಕ್ಕ ಮಕ್ಕಳಿಗೆ ಪ್ರೈಮಾಕ್ವಿನ್‌ ಗುಳಿಗೆಗಳನ್ನು ಕೊಡಬಾರದು. ಫಾಲ್ಸಿಪಾರಂ ಸೋಂಕಿನಿಂದ ಗರ್ಭಿಣಿ ಹೆಂಗಸಿಗೂ ಮತ್ತು 
ಉದರದಲ್ಲಿರುವ ಮಗುವಿಗೂ ಅಪಾಯ ಸಂಭವ ಇರುವುದರಿಂದ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮುಂದಿನ ಚಿಕಿತ್ಸೆಗಾಗಿ 
ಆದಷ್ಟೂ ಶೀಘ್ರವಾಗಿ ಕಳುಹಿಸುವುದು ಒಳ್ಳೆಯದು. 


ಮಿಶ ಸೋಂಕು - ಎಂದರೆ - ಮಿಕೆಡ್‌ ಇನ್‌ಪೆಕನ್‌ ಚಿಕಿತೆ (ಒಂದು ವ್ಯಕ್ತಿಯಲ್ಲ ಪಿವಿ ಮತ್ತು ಪಿಎ 
ರೋಗಾಣುಗಳು ಒಟಗೇ ಕಂಡು ಬಂದಾಗ) 


ಎಲ್ಲಾ ಮಿಶ್ರ ಮಲೇರಿಯ ಪ್ರಕರಣಗಳಲ್ಲಿ ಪೂರ್ಣ ಪ್ರಮಾಣದ ಎಸಿಟಿ ಹಾಗೂ 14 ದಿನಗಳವರೆಗೆ 
ಪ್ರೈಮಾಕ್ಟಿನ್‌ ಮಾತ್ರೆಗಳನ್ನು ನೀಡಬೇಕು. ಗರ್ಭಿಣಿ ಹೆಂಗಸರಿಗೆ ಮಿಶ್ರ ಮಲೇರಿಯ ಪ್ರಕರಣ ಇದ್ದಲ್ಲಿ ಮೊದಲನೆಯ 
ಮೂರುತಿಂಗಳಲ್ಲಿ ಕ್ವಿನೈನ್‌ ಮತ್ತು ನಂತರದ ಆರು ತಿಂಗಳಲ್ಲಿ ಎಸಿಟಿ ಕೊಡಬೇಕು. 


ತೀವ ಚಿಕಿತೆ ಕೊಡಬೇಕಾದರೆ ಅನುಸರಿಸಬೇಕಾದ ಕೆಲವು ಮುಖ್ಯ ಅಂಶಗಳು 


ಮಾತ್ರೆಗಳನ್ನು ಖಾಲಿ ಹೊಟ್ಟೆಯಲ್ಲಿ ಕೊಡಬಾರದು. ಆಹಾರವನ್ನು ತೆಗೆದುಕೊಂಡ ನಂತರವೇ ಕೊಡಬೇಕು. 
ಇಲ್ಲದಿದ್ದರೆ ವಾಂತಿಯಾಗಬಹುದು, ಹೊಟ್ಟೆ ತೊಳೆಸಬಹುದು. ಎರಡನೆಯ ದಿನ ಮಾತ್ರೆ ಕೊಡಲು ಹೋದಾಗ ರೋಗಿಗೆ 
ಏನಾದರೂ ತೊಂದರೆಯಿದೆಯೇ ಎಂದು ವಿಚಾರಿಸಬೇಕು. ಮೂತ್ರವೇನಾದರೂ ಕಪ್ಪು ಬಣ್ಣ ಆಗಿದೆಯೇ ಅಥವಾ 


ಚರ್ಮ/ಉಗುರು ನೀಲಿ ಬಣ್ಣವಾಗಿದೆಯೇ ಎಂದು ಗಮನಿಸಬೇಕು. ಈ ತೊಂದರೆಗಳಿದ್ದಲ್ಲಿ, ಮಾತ್ರೆಗಳನ್ನು ನಿಲ್ಲಿಸಿ ವೈದ್ಯರ 
ಹತ್ತಿರ ಕಳುಹಿಸಬೇಕು. 


ಮಲೇರಿಯ ನಿಯಂತ್ರಣಕೆ ಆರೋ ಲಾಖೆಯವರು ಕೈಗೊಳ್ತುತಿರುವ ನಿಯಂತಣ ಕಮಗಳು 
1. ಕೀಟನಾಶಕ ಸಿ೦ಪಡಣಾ ಕಾರ್ಯ (ಸೇ. 


ಸಮೀಕ್ಷಾ ಕಾರ್ಯಕ್ರಮದ ಉದ್ದೇಶ ಮಲೇರಿಯ ಪರೋಪಜೀವಿಯನ್ನು ಕೊನೆಗಾಣಿಸುವುದು. ಆದರೂ, 
ಒಬ್ಬರಿಂದ ಒಬ್ಬರಿಗೆ ರೋಗ ಹರಡುವುದನ್ನು ತಪ್ಪಿಸಬೇಕಾದರೆ ರೋಗವಾಹಕ ಸೊಳ್ಳೆಗಳನ್ನು ಕೊನೆಗಾಣಿಸಬೇಕು. ಹೆಣು 
ಸೊಳ್ಳೆಗಳು ರಕ್ತವನ್ನು ಹೀರಿದ ಮೇಲೆ ಮನೆ ಒಳಗಡೆಯ ಗೋಡೆ,. ಬಾಗಿಲುಗಳ ಸಂದುಗಳ ಮೇಲೆ ಕುಳಿತು ವಿಶಾಂತಿ 
ಪಡೆಯುತ್ತವೆ. ಗೋಡೆ ಬಾಗಿಲುಗಳ ಮೇಲೆ ಕೀಟನಾಶಕಗಳನ್ನು ಸಿಂಪಡಿಸುವುದರಿಂದ ಸೊಳೆಗಳು ಸಾಯುತ ವೆ ಮತು 
ರೋಗ ಹರಡುವುದನ್ನು ತಪ್ಪಿಸಬಹುದು. ಕೀಟನಾಶಕ ಸಿಂಪಡಣೆಗೆ ಉಪಯೋಗಿಸುತ್ತಿರುವ po ಡಿಡಿಟಿ, 


ಮೆಲಾಥಿಯಾನ್‌, ಸಿಂಥೆಟಿಕ್‌ ಪೃರಾಥ್ರಾಯ್ಡ್‌. ಯಾವುದೇ ಕಾರಣಕ್ಕೂ ಕೀಟನಾಶಕವನ್ನು ಕೊಟ್ಟಿಗೆ ಅಥವಾ ಚರಂಡಿಗಳಿಗೆ 
ಸಿಂಪಡಿಸುವುದಿಲ್ಲ. 


ಕೀಟನಾಶಕ ಸಿಂಪಡಿಸುವ ಅವಧಿ 


ಲನ ಸುತು 1 ನೇ ಮಾರ್ಚ್‌ ಇಂದ | ಡಿಡಿಟಿ, ಮೆಲಾಥಿಯಾನ್‌, ಸಿಂಥೆಟಿಕ್‌ 
ಜ್‌ ಕೌ 15 ನೇ ಜುಲೈ ಇಂದ | ಡಿಡಿಟಿ, ಮೆಲಾಥಿಯಾನ್‌, ಸಿಂಥೆಟಿಕ್‌ 
3 15 ನೇ ಸೆಪ್ಟೆಂಬರ್‌ 


RE 1 ನೇ ಅಕ್ಟೋಬರ್‌ ಇಂದ 30 
ಷಾ ನೇ ನವೆಂಬರ್‌ 


ಕೀಟನಾಶಕ ಸಿಂಪಡಣೆಯನ್ನು ಮೊದಲು ಮುಂದಿನ ಮುಖ್ಯ ದ್ವಾರಕ್ಕೆ ಮಾಡಿ ನಂತರ ಮನೆಯೊಳಗೆ ಪ್ರವೇಶಿಸಿ 
ಬಾಗಿಲನ್ನು ಮುಚ್ಚಿ, ಬಾಗಿಲಿನ ಹಿಂಭಾಗದಲ್ಲಿ ಮಾಡಬೇಕು. ನಂತರ ಬಾಗಿಲನ್ನು ತೆರೆದು ಬೆಳಕು ಬರುವಂತೆ ಮಾಡಬೇಕು. 
ಸಿಂಪಡಣಾ ಕಾರ್ಯವನ್ನು ಎಡಭಾಗದಿಂದ ಬಲಭಾಗಕ್ಕ (ಕ್ಲಾಕ್‌ ವೈಸ್‌) ಮಾಡಬೇಕು. ಸಿಂಪಡಣೆಯನ್ನು ಮೊದಲಿಗೆ 
ಮೇಲ್ಭಾಗದಿಂದ ಕೆಳಭಾಗದವರೆಗೆ (1೬೦೦8 10 11007) ಕೆಳಮುಖವಾಗಿ ಮಾಡಿ ನಂತರ ಪಕ್ಕಕ್ಕೆ ಸರಿದು ಕೆಳಭಾಗದಿಂದ 


ಮೇಲ್ಭಾಗದವರೆಗೆ ಮೇಲ್ಮುಖವಾಗಿ (0001 10 7೦೦0 ಮಾಡಬೇಕು. ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಕೀಟನಾಶಕ 
ತೊಟ್ಟಿಕ್ಕಬಾರದು. ಸಿಂಪಡಣೆಯ ನಂತರ ಮೂರು ತಿಂಗಳವರೆಗೆ ಸುಣ್ಣ ಬಣ್ಣ ಬಳಿಯಬಾರದು ಹಾಗೂ ಸಗಣಿ ಸಾರಿಸಬಾರದು. 


ಕೀಟನಾಶಕ ಸಿಂಪಡಣಿ ಮಾಡಬೇಕಾದ ಸ್ಥಳಗಳು 
ಈಅಟಸಾಶಕ ಸಲಪಡಣ ಮಾಡರೀಕಾಟ ಕಳ ಜು 
ಮನೆಯ ಒಳಗೆ ಇರುವ ಎಲ್ಲಾ ಗೋಡೆಗಳು, ಕಿಟಕಿಗಳು, ಮುಖ್ಯ ದ್ವಾರದ ಎರಡು ಕಡೆ, ಲೋಹ 


ಸಂಬಂಧವಲ್ಲದ ಮೇಲ್ಜಾವಣಿಗಳು, ಮನೆಯ ಹೊರಗಡೆ ಇರುವ ಮೇಲ್ಭಾವಣಿ ಸೂರುಗಳು, ಪೀಠೋಪರಕರಣಗಳ ಕೆಳಗಡೆ, 
ಭಾರವಾದ ಪೀಠೋಪರಣಗಳನ್ನು ಅಲುಗಾಡಿಸಲು ಆಗದಿದ್ದರೆ ಅವುಗಳ ಹಿಂಭಾಗದಲ್ಲಿ, ಗೋಡೆಗೆ ಹಾಕಿರುವ ಘೋಟೋಗಳ 


ಹಿಂಭಾಗದಲ್ಲಿ. 


2. ಜೈವಿಕ ನಿಯಂತಣ: 


ಸೊಳ್ಳೆಗಳ ಉತ್ಪತ್ತಿಗೆ ನಿಂತ ನೀರು ಬಹಳ ಅವಶ್ಯಕ. ಸೊಳ್ಳೆಗಳು ನೀರಿನ ಮೇಲೆ ಮೊಟ್ಟೆ ಇಡುತ್ತವೆ. ಈ 
ಮೊಟ್ಟೆಗಳು ಸುಮಾರು 7 ರಿಂದ 10 ದಿನಗಳಲ್ಲಿ ಸೊಳ್ಳೆಗಳಾಗಿ ಹೊರಬರುತ್ತವೆ. ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗದಂತೆ 


ತಡೆಗಟ್ಟಲು ಕೆಳಕಂಡ ವಿಧಾನಗಳನ್ನು ಬಳಸಲಾಗುವುದು. 


[೨ 


ನಿಂತ ನೀರಿನ ಹೊಂಡಗಳನ್ನು ಮಣ್ಣಿನಿಂದ ಮತ್ತು ಇತರೆ ವಸ್ತುಗಳಿಂದ ಮುಚ್ಚುವುದು. ಹೊಂಡಗಳಲ್ಲಿನ ಕಸಕಡ್ಡಿ 
ತೆಗೆಯುವುದು. ಹಲವು ಕಡೆ ಕಾಲುವೆ ನಿರ್ಮಿಸಿ ನೀರನ್ನು ಸರಾಗವಾಗಿ ಹರಿಯುವಂತೆ ಮಾಡುವುದು. 

ಲಾರ್ವಾಹಾರಿ ಮೀನುಗಳಾದ ಗಪ್ಪಿ ಮತ್ತು ಗ್ಯಾಂಬೂಸಿಯ ಮೀನುಗಳನ್ನು ನಿರಂತರ ನಿಲ್ಲುವ ಕೆರೆ, ಕುಂಟೆ, ಬಾವಿ, 
ಹಳ್ಳ, ನೀರಿನ ರುರಿಗಳು, ನೀರಿನ ತೊಟ್ಟಿಗಳು, ಗದ್ದೆ ಬಯಲಿನ ನೀರು, ಜೌಗು ಪ್ರದೇಶ ಮುಂತಾದ ಶಾಶ್ವತ 


ನೀರಿನ ತಾಣಗಳಲ್ಲಿ ಬಿಡಬಹುದು. 


ಗ್‌ 


ಕೀಟನಾಶಕದಿಂದ ಉಪಚರಿಸಿದ ಸೊಳ್ಳೆಪರದೆಗಳು: ಆರೋಗ್ಯ ಇಲಾಖಾವತಿಯಿಂದ ಬಡತನ ರೇಖೆಗಿಂತ ಕೆಳಗಿರುವ 

ಫಲಾನುಭವಿಗಳಿಗೆ ಕೀಟನಾಶಕದಿಂದ ಸಿಂಪಡಿಸಿದ ಸೊಳ್ಳೆಪರದೆಗಳನ್ನು ವಿತರಿಸಲಾಗುತ್ತಿದೆ. ಇದಲ್ಲದೇ 

ಸಮುದಾಯದ ಬಳಿ ಇರುವ ಸೊಳ್ಳೆಪರದೆಗಳಿಗೆ ಡೆಲ್ಬಾಮೆಥ್ರಿನ್‌ ಎಂಬ ಕೀಟನಾಶಕದಿಂದ 
ಉಪಚರಿಸಿಕೊಡಲಾಗುವುದು. 


ಸ್ವಯಂ ರಕ್ಬಣಾ ವಿಧಾನಗಳು: ಮಲಗುವಾಗ ತಪ್ಪದೇ ಸೊಳ್ಳೆಪರದೆಗಳನ್ನು 
ಉಪಯೋಗಿಸುವುದರಿಂದ, *ಟಕಿ ಬಾಗಿಲುಗಳಿಗೆ ಸೊಳ್ಳೆ ನಿಯಂತ್ರಣ ಜಾಲರಿಗಳನ್ನು [| 
ಅಳವಡಿಸುವುದರಿಂದ, ಸೊಳ್ಳೆಬತ್ತಿ ಮತ್ತು ಸೊಳ್ಳೆ ನಿರೋಧಕ ಮುಲಾಮುಗಳನ್ನು 1 
ಉಪಯೋಗಿಸುವುದರಿಂದ, ಸಂಜೆ ವೇಳೆ ಬೇವಿನಸೊಪ್ಪಿನ ಹೊಗೆ ಹಾಕುವುದರಿಂದ [ 

ಸೊಳ್ಳೆ ಕಚ್ಚುವಿಕೆಯಿಂದ ಪಾರಾಗಬಹುದು. | 


2೫1೫೪1೫೯೯1 


ಅಸಾಫೆಅಸ್‌ ಕ್ಯುಲೆಕ್ಸ್‌ 
ಮಲೇರಿಯ ನಿಯಂತಣದಲ ಆಶಾ ಕಾರ್ಯಕರ್ತರ ಪಾತ 


ಜ್ವರ ಸಮೀಕ್ಸೆ, ರಕ್ತಲೇಪನ ಸಂಗ್ರಹ, ತ್ವರಿತ ಡಯಾಗ್ನೋಸ್ಟಿಕ್‌ ಪರೀಕ್ಸೆ ನಡೆಸುವುದು ಮತ್ತು ಕಾಲ ಕಾಲಕ್ಕ ವರದಿ 
ಮಾಡುವುದು. ಜ್ವರ ಚಿಕಿತ್ಸಾ ಕೇಂದ್ರದಂತೆ ವರ್ತಿಸುವುದು. 

ಆಶಾ ಕಾರ್ಯಕರ್ತರ ಬಳಿ ಬಂದ ಎಲ್ಲಾ ಜ್ವರ ರೋಗಿಗಳಿಗೆ ತ್ವರಿತ ಡಯಾಗ್ನೋಸ್ಟಿಕ್‌ ಕಿಟ್‌ (ಆರ್‌ಡಿಟಿ) ಮತ್ತು 
ರಕ್ತಲೇಪನಗಳಿಂದ ಪರೀಕ್ಸಿಸಬೇಕು. ಆರ್‌ಡಿಟಿ ಯಲ್ಲಿ ಸಕಾರಾತ್ಮಕ ಫಲಿತಾಂಶ ದೊರೆತಾಗ ತಕ್ಟಣ ಮಲೇರಿಯ 
ಚಿಕಿತ್ಸೆ ಎಸಿಟಿಯನ್ನು ಪ್ರಾರಂಭಿಸಬೇಕು. ಆರ್‌ಡಿಟ ಕಿಟ್‌ ನ್ನು ಕೇವಲ ಪ್ಲಾ ಸ್ಕೋಡಿಯಂ ಫಾಲ್ಸಿಫಾರಂ ಪ್ರಕರಣಗಳನ್ನು 
ಪತ್ತೆ ಹಚ್ಚಲು ಉಪಯೋಗಿಸಲಾಗುವುದು. ನಂತರ ರಕ್ತಲೇಪನಗಳನ್ನು ಪ್ರಯೋಗಶಾಲೆಗೆ ಪರೀಕ್ಸ್‌ಗಾಗಿ 
ಕಳುಹಿಸಬೇಕು. ಪರೀಕ್ಬಿಸಿದ ಆರ್‌ಡಿಟಿ ಕಿಟ್‌ಗಳನ್ನು ಗುಣಮಟ್ಟ ಧೃಡಿಕರಣಕ್ಕಾಗಿ ಭದ್ರವಾಗಿ ಇಡಬೇಕು. 


ಸಂಗ್ರಹಿಸಿದ ರಕ್ತಲೇಪನಗಳನ್ನು ಆಶಾ ಕಾರ್ಯಕರ್ತರು ಪ್ರಾ.ಆ.ಕೇಂದ್ರಗಳಿಗೆ ಭೇಟಿ ನೀಡಿದರೆ ಸಲ್ಲಿಸಬಹುದು ಅಥವಾ 
ಮಹಿಳಾ/ಪುರುಷ ಆರೋಗ್ಯ ಸಹಾಯಕರು ಹಳ್ಳಿಗೆ ಭೇಟಿ ನೀಡಿದಾಗ ಅವರಿಗೆ ನೀಡಬಹುದು ಅಥವಾ ಪರ್ಯಾಯ 
ಲಸಿಕಾ ಪೆಟ್ಟಿಗೆ ವಿತರಕರು ಉಪಕೇಂದ್ರಕ್ಕೆ (ಲಸಿಕಾಪೆಟ್ಟಿಗೆಗಳನ್ನು) ನೀಡಲು ಬಂದ ಸಂದರ್ಭಗಳಲ್ಲಿ ಅವರೊಂದಿಗೆ 
ರಕ್ತಲೇಪನಗಳನ್ನು ಪ್ರಾ.ಆ.ಕೇಂದ್ರಕ್ಕೆ ಕಳುಹಿಸಬಹುದು. ಪರೀಕ್ಬಿಸಿದ ರಕ್ತಲೇಪನಗಳ ಫಲಿತಾಂಶವನ್ನು ದೂರವಾಣಿ 
ಮುಖಾಂತರ/ಆಶಾ ಮರುಭೇಟಿಯಲ್ಲಿ ತಿಳಿಸಬೇಕು. ಎಲ್ಲಾ ಪಿಎಫ್‌ ಪ್ರಕರಣಗಳಿಗೆ ಆರ್ಫಿಮಿಸಿನಿನ್‌ ಆಧಾರದ 
ಕಾಂಬಿನೇಷನ್‌ ಥೆರಪಿ (ಎಸಿಟಿ) ಪ್ರಕಾರ ನಾಲ್ಕು ದಿನಗಳ ತೀವ್ರ ಚಿಕಿತ್ಸೆ ನೀಡುವುದು. ಎಲ್ಲಾ ಪಿವಿ ಪ್ರಕರಣಗಳಿಗೆ 
ಕ್ಲೋರೋಕ್ಕೆನ್‌ ಮತ್ತು ಪ್ರೈಮಾಕ್ಟಿನ್‌ ಮಾತ್ರೆಗಳಿಂದ 14 ದಿನಗಳ ತೀವ್ರ ಚಿಕಿತ್ಸೆಯನ್ನು ನೀಡುವುದು. 


ಆಶಾ ಕಾರ್ಯಕರ್ತರು ಅವರ ಬಳಿ ಬಂದ ಎಲ್ಲಾ ಜ್ವರ ಪ್ರಕರಣಗಳ ಮಾಹಿತಿ (ಆರ್‌ಡಿಟಿ ಮತ್ತು ರಕ್ತಲೇಪನ 
ಪರೀಕ್ಷ ನಡೆಸದಿದ್ದರೂ) ಯನ್ನು “ಎಂ” ನಮೂನೆಯ ಪುಸ್ತಕದಲ್ಲಿ ದಾಖಲಿಸಬೇಕು. ತಿಂಗಳ ಕೊನೆಯಲ್ಲಿ 
ಮಹಿಳಾ/ಪರುಷ ಆರೋಗ್ಯ ಸಹಾಯಕರು “ಎಂ” ನಮೂನೆಯಿಂದ “ಎಂ!” ನಮೂನೆಯನ್ನು ತಯಾರಿಸಿ, ನಂತರ 


ಪಕೇಂದ್ರದಲ್ಲಿ )ರುವ ಎಲ್ಲಾ ಆಶಾ ಕಾರ್ಯಕರ್ತರ ವರದಿಗಳನ್ನು “ಎಂ4” ನಮೂನೆಯಲ್ಲಿ ಕ್ರೋಢಿಕರಿಸಿ ಪ್ರಾಥಮಿಕ 
ಆರೋಗ್ಯ ಕೇಂದ್ರಕ್ಕೆ ಕಳುಹಿಸುವುದು. 
9 ಆಶಾ 13 ಲರು ಪರೀಕ್ಷಿಸಿದ ಆರ್‌ಡಿಟಿ, ಸಂಗ್ರಹಿಸಿದ ರಕ್ಕಲೇಪನಗಳು, “ಎಂ” ರಿಜಿಸ್ಟರ್‌, ನೀಡಿರುವ ತೀವ್ರ 
ಚಿಕಿತೆ ಯನ್ನು ಉಪ ಪಕೇಂದ್ರದ ಮಹಿಳಾ/ಪುರುಷ ಆರೋಗ್ಯ ಸಹಾಯಕರು, ಹಿರಿಯ ಆರೋಗ್ಯ ರ್‌ 
ದ್ಯಾಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಿಗಾವಣೆ ಮಾಡುವರು. 


ತೀವ್ರ ತರನಾದ ಮಲೇರಿಯ ಪ್ರಕರಣಗಳನ್ನು ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ನಿರ್ದೇಶಿಸುವುದು. 

3 ಉಲ್ಬಣ ಜ್ವರ ಪ್ರಕರಣಗಳು EF ದ್ದರೆ ತಕ್ಟಣ ವೈದ್ಯಾಧಿಕಾರಿಗಳಿಗೆ ದೂರವಾಣಿ ಮುಖಾಂತರ 
ತಿಳಿಸುವುದು. | 

4. ಒಳಾಂಗಣ ಕೇಟಿನಾಶಕ ನಿಂಪಡಣಾ ಕಾರ್ಯ ನಡೆಯುವಾಗ ಕೀಟನಾಶಕ ನಿಂಪ ಪಡಣೆಯನ್ನು ಮಾಡಿಸಿಕೊಳ್ಳಲು ಜನರ 
ಮನವೊಲಿಸುವುಔ3:' ಮನೆಯ ಒಳಗಿನ ಗೋಡೆಗಳಿಗೆ ಸಿಂಪಡಣೆ ಮಾಡಿಸಿಕೊಳ್ಳುವಂತೆಯೂ, ಮನೆಯ ಹೊರಗಿನ 
ಗೋಡೆಗಾಗಲೀ ಅಥವಾ ದನದ ಕೊಟ್ಟಿ ಗೆಗೆ ಮಾಡಿಸಿಕೊಳ ಸದಂತೆಯೂ, ಇದರಿಂದ ಕೊಟ್ಟಿ ಿಗೆಯಲ್ಲಿರುವ ಸೊಳ್ಳೆಗಳು 
ಮನೆಯ ಒಳಗೆ ಬಂದು ಮಲೇರಿಯ ಹರಡುವ ಸ ಸಾಧ್ಯತೆ ಹೆಚ್ಚಿ ರುತ್ತದೆ ಎಂದು ಜನರಿಗೆ ತಿಳಿನಿ ಹೇಳಬೇಕು. 

ಕೇಟಿನಾಶಕದಿಂದ ಉಪಚರಿಸಿದ ಸೊಳ್ಳೆಪರದೆಗಳನ್ನು ವಿತರಿಸ ಲು ಬಡತನ ರೇಖೆಗಿಂತ ಕೆಳಗಿರುವವರನ್ನು ಪತ್ತೆ 
ಹಚ್ಚಲು ಆರೋಗ್ಯ ಸಹಾಯಕರಿಗೆ ಸಹಕರಣುವುದು ಗರ್ಭಿಣಿಯರು ಮತ್ತು 5 ವರ್ಷದೊಳಗಿನ ಮಕ್ಕಳಿಗೆ 
ಕವಿದ ಉಪಚರಿಸಿದ ಸೂಳ್ಳೆಪರದೆಗಳನ್ನು ಕಡಾ ಿಯವಾಗಿ ಉಪಯೋಗಿಸಲು ಪ್ರೋತ್ಸಾಹಿಸುವುದು. 
ಸಮುದಾಯ ಸೊಳೆ ಪರದೆಗಳನ್ನು ಕೀಟನಾಶಕದಿಂದ ಉಪಚರಿಸಿಕೊಳ್ಳಲು ಜನರನ್ನು ಪ್ರೇರೇಪಿಸಿವುದು. ಕೇವಲ ಒಂದು 
ಸಲ ಸೊಳ್ಳೆ ಜದ ಸಹ ಮಲೇರಿಯ ಬರಬಹುದೆಂದು ವಿವರಿಸಿ ಹೇಳುವುದು. ನಿಯಮಿತವಾಗಿ ಜನರು 
ಸೊಳೆ ; ಪರದೆಗಳನ್ನು ಉಪಯೋಗಿಹಸುತಿ ಶಿ ದ್ದಾರೆಯೇ ಎಂದು ಪರಿಶೀಲನೆ ಮಾಡಬೇಕು. 

6. ಆಶಾ ವಾಚಕ ರೋಗಗಳ ಸ ನಿಯಂತ್ರಣ, ಚಿಕಿತ್ಸೆ ಮತ್ತು ನಿರ್ವಹಣೆ ಬಗ್ಗೆ ಸಮುದಾಯ ಹಾಗೂ 
ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು. ಇದರಿಂದ ರೋಗ ಹರಡುವಿಕೆ ಹಾಗೂ ಸ ಸಂಭವಿಸುವುದನ್ನು 
ಪರಿಣಾಮಕಾರಿಯಾಗಿ ನಿಯಂತ್ರಿಸ ಬಹುದು. ಗ್ರಾಮ ಮಟ್ಟದಲ್ಲಿ ನಡೆಯುವ ಮಲೇರಿಯ ವಿರೋಧಿ ಮಾಸಾಚರಣೆ 
ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸುವುದು 

ಚೆ ಆಶಾ ಕಾರ್ಯಕರ್ತರು ಗ್ರಾಮನೈರ್ಮಲ್ಯ ಸಮಿತಿಯ ಸಮಿತಿಯ ಸದಸ್ಯರಾಗಿರುವುದರಿಂದ ಅವರು 
ಗ್ರಾಮಪಂಚಾಯಿತಿ/ಗ್ರಾಮ ನೈರ್ಮಲ್ಯ ಸಮಿತಿಯ ಸಭೆಗಳಲ್ಲಿ ಭಾಗವಹಿಸಿ ಅಲ್ಲಿ ತೆಗೆದುಕೊಂಡ ನಿರ್ಣಯಗಳನ್ನು 
ಜನರಿಗೆ ತಲುಪುವಂತೆ ಮಾಡಬೇಕು. 


ಮಲೇರಿಯ ರಕ್ತಲೇಪನಗಳನ್ನು ತೆಗೆಯುವ ವಿಧಾನ 


ರಕ್ತಲೇಪನಗಳನ್ನು ತೆಗೆಯಲು ಕೆಳಕಂಡ ಸಾಮಗ್ರಿಗಳು ಬೇಕಾಗಿರುತ್ತವೆ. 
1. ಸ್ವಚ್ಛವಾದ ಗಾಜಿನ ಹಲಗೆ 2. ಡಿಸ್ಫೋಸಬಲ್‌ ಲ್ಯಾನಸೆಟ್‌ 3. ಸ್ಪಿರಿಟ್‌/ಹತ್ತಿಯ ಸ್ವಾಬ್‌ (ಬೆರಳನ್ನು ಸ್ವಚ್ಛ ಮಾಡಲು) 


೩. ಹತ್ತಿ ದ ಸ್ವಚ್ಛವಾದ ಹತ್ತಿಯ ಬಟ್ಟೆಯ ತುಂಡು 6. ಪೆನ್ಸಿಲ್‌ 


ರೋಗಿಯ ಮಾಹಿತಿಯನ್ನು ನಿಗದಿತ ನಮೂನೆಯಅ ದಾಖಲಅಸಿದ ನಂತರ ರಕ್ತಲೇಪನಗಳನ್ನು ಕೆಳಕಂಡಂತೆ ತೆಗೆಯುವುದು 
ಕ್‌ R 


1. ರೋಗಿಯ ಎಡಗೈನ ಉಂಗುರದ ಬೆರಳನ್ನು ಆಯ್ದು ಕೊಳ್ಳುವುದು. 

pA po? ಬೆರಳತುದಿಯನ್ನು ಸ್ಟಿರಿಟ್‌ ಹತ್ತಿಯ ಸ್ವಾಬ್‌ನಿಂದ ಶುಚಿಗೊಳಿಸಬೇಕು ಮತ್ತು 
ಪೂರ್ತಿಯಾಗಿ ಒಣಗಲು ಬಿಡುವುದು 

3. ನಂತರ ಲ್ಯಾನ್‌ಸೆಟ್ಟನ್ನು ಬಲಗೈಯಲ್ಲಿ ಹಿಡಿದು ರೋಗಿಯ ಬೆರಳನ್ನು ಎಡಗೈಯಿಂದ 
ಒತ್ತಿ ಹಿಡಿದು ಚುಚ್ಚಬೇಕು. ನಂತರ ಕೈಯನ್ನು ಸಡಿಲಗೊಳಿಸಿ ರಕ್ತವನ್ನು ಸರಾಗವಾಗಿ 
ಹರಿಯಲು ಬಿಡಬೇಕು. 

4, ಶುದ ವಾದ ಗಾಜಿನ ಹಲಗೆಯನ್ನು ತೆಗೆದುಕೊಂಡು ಅದರ ಅಂಚಿನಿಂದ ಒಂದು ಸೆಂ.ಮೀ ದೂರದಲ್ಲಿ ಮೂರು ತೊಟ್ಟು 
ರಕ ದ ಬಿಂದುಗಳನ್ನು ಒಂದರ ಹತಿರ ಒಂದರಂತೆ ಮಂದ ರಕ್ತಲೇಪನಕ್ಕೆ ಸಂಗ್ರಹಿಸಬೇಕು. ಇನ್ನೊಂದು ರಕ್ತದ 
ಬಿಂದುವನ್ನು ಹಲಗೆಯ ಮಧ್ಯದಲ್ಲಿ ತೆಳು ರಕ್ತಲೇಪ ನಕ್ಕೆ ಸಂಗ್ರಹಿಸಬೇಕು. 


3, PN, ಸ್ಥಳವನ್ನು ಹತ್ತಿಯಿಂದ ಒತ್ತಿ ಹಿಡಿದು ರಕ್ತ ಸ್ರಾವವನ್ನು ನಿಲ್ಲಿಸಬೇಕು. 
6. ಮಂದರಕ್ತ ಲೇಪನವನ್ನು ಮಾಡಲು ಇನ್ನೊಂದು ಶುದ್ಧ ವಾದ, ನಮವ ಅಂಚಿರುವ ಗಾಜಿನ ಹಲಗೆಯ ತುದಿಯಿಂದ 


ನಿಧಾನವಾಗಿ ವೃತಾ ಕರದಲ್ಲಿ 3 ರಕ್ತದ ಬಿಂದುಗಳನ್ನು 1 ಸೆಂ.ಮೀ ಅಳತೆಯಲ್ಲಿ ಹರಡಬೇಕು 


7 


ಏಳಂಬವಾದರೆ ರಕ್ತವು 
ರಕ್ತಲೇಪನ ಸಂಗ್ರಹಿಸಬೇಕಾದ 
ಹಲಗೆ 


ತೆಳು ರಕ್ತಲೇಪನವನ್ನು ಮಾಡಲು ಇನ್ನೊಂದು ಗಾಜಿನ ಹಲಗೆಯ ಅಂಚನ್ನು ರಕ್ತದ 
ಬಿಂದುವಿನ ಮೇಲೆ ಇಟ್ಟು ರಕ್ತ ಹರಡಲು ಬಿಡಬೇಕು. ನಂತರ ಗಾಜನ್ನು 45° 
ಕೋನದಲ್ಲಿ ಹಿಡಿದು ರಕ್ತ ವನ್ನು ಮುಂದೆ ಎಳೆಯಬೇಕು. 
ತೆಳು ರಕ್ತ ' ಲೇಪನದ ನ: ಪೆನ್ಸಿಲ್‌ ಉಪ ಪಯೋಗಿಸಿ ರಕ್ತ ಲೇಪನ ಸಂಖ್ಯೆಯನ್ನು 
ಬರೆಯಬೇಕು. ದಪ್ಪ ರಕ್ತ ಲೇಪನ ಒಣಗಲು ಬಿಡಬೇಕು. 


ರಕ್ಷಲೇಪನ ಸಂಗ್ರಹವು ಕೇವಲ ಕೆಲವೇ ಕೃಣಗಳಲ್ಲಿ ಮುಕ್ತಾ ಯವಾಗಬೇಕು. ರಕ್ತಲೇಪನ ಸಂಗ್ರಹಣೆಯಲ್ಲಿ 
ಹೆಪ್ಪುಗಟ್ಟಿ ಮತ್ತೊಮ್ಮೆ ಸೂಜಿಯಿಂದ "ಚುಚ್ಚಿ ಅಥವಾ ಬೇರೆ ಹಲಗೆ ಉಪಯೋಗಿಸಿ "ಇನ್ನೊಂದು 
ಪ್ರಸಂಗ ಉಂಟಾಗಬಹುದು. ರಕ್ತ ಲೇಪನವನ್ನು ಹರಡಲು ಉಪ ಪಯೋಗಿಸುವ ಗಾಜಿನ 
ಯ ಅಲಗು ಒಡೆದಿರಕೂಡದು ಅಥವಾ ಒರಟಾಗಿರಕೂಡದು. ಹಾಗಿದ್ದರೆ “ರಕ್ತ ಲೇಪನವನ್ನು ಸಮನಾಗಿ ಹರಡಲು 


ಸಾಧ್ಯ ವಾಗದು. 


ದಪ್ಪ ರಕ್ತ ಲೇಪನದ ವ್ಯಾಸ 1 ಸೆಂ.ಮೀ ಅಥವಾ 25 ಪೈಸೆ ನಾಣ್ಯದ ಅಳತೆಯದ್ದಾಗಿರಬೇಕು. 


ರಕ್ತ ಲೇಪನವೆಂದರೆ, ಕೆಂಪು ರಕ್ತ ಸ್‌ ಒಂದು ಪದರವೆಂದರ್ಥ. ಇದು ನಾಲಿಗೆಯ ಆಕಾರದಲ್ಲಿ ರಬೇಕು. 


ತ್ವರಿತ ಡಯಣಗ್ನೋ ಸ್ಟಿಕ್‌ ಪರೀಕ್ಷೆಯನ್ನು ಮಾಡುವ ವಿಧಾನ (ಆರ್‌ಡಿಟ) 


ಆರ್‌ಡಿಟ ಕಿಟ್‌ ಸಲ ಇರುವ ಸಾಮಾಗಿಗಳು 


1. ಬೆಸ್ಟ್‌ ಸ್ಕಿಪ್‌ 2. ಬಫರ್‌ ದ್ರಾವಾಣ 3; ಲ್ಯಾನ್‌ಸೆಟ್‌ 
4. ಸೃರೈಲ್‌ ವೈಪ್ಸ್‌ 5. ಗ್ಲಾಸ್‌ ಕ್ಯಾಪಿಲರಿ 6. ಡಿಪ್‌ಸ್ಟಿಕ್‌ ಸಂಗ್ರಹಿಸಲು ಪ್ಲಾಸ್ಟಿಕ್‌ ಚೀಲ 
ವಿಧಾನ: 


| 


೦ 90 0. ೫ 


11. 


ತ್ವರಿತ ಡಯಗ್ನೊ ಸ್ಟಿಕ್‌ ಪರೀಕ್ಷೆಯ ಕಿಟ್‌ ತೆರೆಯಿರಿ. ಟೆಸ್ಟ್‌ ಸ್ಟ್ರಿಪ್‌ ಮೇಲೆ ರೋಗಿಯ 
ಸಂಖೆ /ಹೆಸರನ್ನು ನಮೂದಿಸುವುದು. 


ರೋಗಿಯ ಪಡಿಗೈಥ ಉಂಗುರದ ಬೆರಳನ್ನು ಆಯ್ದು ಕೊಳ್ತು ವುದು. ಈ 
ಬೆರಳತುದಿಯನ್ನು ನ್ಬಿರಿಟ್‌ ಹತ್ತಿಯ ಸ್ವಾ ಬ್‌ನಿಂದ ಶುಚಿಗೊಳಿಸಬೇಕು ಮತ್ತು 
ಪೂರ್ತಿಯಾಗಿ ಸಾತ ಬಿಡಬೇಕು. 


ನಂತರ ಲ್ಯಾನ್‌ಸೆಟ್ಟನ್ನು ಬಲಗೈಯಲ್ಲಿ ಹಿಡಿದು ರೋಗಿಯ ಬೆರಳನ್ನು ಎಡಗೈಯಿಂದ 
ಒತ್ತಿ ಹಿಡಿದು ಚುಚ್ಚ ಬೇಕು. ನಂತರ ಕೈಯನ್ನು EE ಬಿ ರಕ್ತವನ್ನು 
ಸರಾಗವಾಗಿ 1೬. ಜಿಡಬೇಕು. 


ಗಾಜಿನ ಕ್ಯಾಪಿಲರಿಯಲ್ಲಿ ರಕ್ತವನ್ನು ಗುರುತಿನ ವರೆಗೆ ಹೀರಲು ಬಿಡಬೇಕು 
ನಂತರ ತಕ್ಷಣ ಟೆಸ್ಟ್‌ ಸ್ಕಿ ಪ್‌ ಸ್‌ ಜಣ ಅಬ್ಬಾ ರೆಂಟ್‌ ಪ್ಯಾಡ್‌ ಮೇಲೆ ರಕ್ತವನ್ನು ವರ್ಗಾಯಿಸಬೇಕು. 

ನಂತರ ಇದರ ಮೇಲೆ ನಿ 'ಬಫರ್‌ ದ್ರಾವಣವನ್ನು ಹಾಕಬೇಕು. 

ಟಿಸ್ಕ್‌ ಸ್ಕಿಪ್‌ ಮೇಲೆ ನೇರಳೆ ಬಣ್ಣ ದ ಗುರುತು ಹೋಗುವುದನ್ನು ನೋಡಬಹುದು. 

15- 20 ನಿಮಿಷದಲ್ಲಿ ಫಲಿತಾಂಶವನ್ನು ನೋಡಬೇಕು. 20 ನಿಮಿಷದ ನಂತರ ಫಲಿತಾಂಶವನ್ನು ನೋಡಬಾರದು. 


ಸ್ಕಿಪ್‌ ಮೇಲೆ 15-20 ನಿಮಿಷದಲ್ಲಿ. ಎರಡು ಗೆರೆಗಳು ಗೋಚರಿಸಿದರೆ ಚಿ 
"ಗಿಯು ಫಾಲ್ಸಿಫಾರಂ ಮಲೇರಿಯದಿಂದ ನರಳುತ್ತಿದ್ದಾನೆ ಎಂದು ದ rs 
ಭಾವಿಸಬೇಕು. ರರರ್ಗರ್ಮರ್ಮ] ೫೦೦೫೪೪ 


. ಒಂದು ಗೆರೆ. ಗೋಚಿಸಿದರೆ ರೋಗಿಗೆ ಘಾಲ್ಸಿಫಾರಂ ಮಲೇರಿಯ ೫೨22.11... 


ಇಲ್ಲ ವೆಂದು ತಿಳಿಯಬೇಕು. 


ಯಾವುದೇ ಗೆರೆ ಕಾಣಿಸದಿದ್ದರೆ ಪರೀಕ್ಬೆಯನ್ನು ರದ್ದುಗೊಳಿಸಬೇಕು ಮತ್ತು ಬೇರೆ ಸ್ಟ್ರಿಪ್‌ 
ನಿಂದ 'ಮರು ಪರೀಕ್ಷೆ ಮಾಚಯ್ಯ 


ತ್ವರಿತ ಪತ್ತೆ ಕಿಟ್ಟು ಗಳಲ್ಲಿ ಪಿ. ಎಫ್‌. ಮಲೇರಿಯ ರೋಗ ಮಾತ್ರ ಪತ್ತೆ ಮಾಡುವ " Monovalent" ಕಿಟ್ಟು ಗಳು ಹಾಗೂ 
ಹಃ ಕಿಟ್ಟ ನಲ್ಲಿ. ಪಿ. ಎಫ್‌. ಮತ್ತು ಪಿ. ವಿ. ಮಲೇರಿಯ ಠೋಗಗಳೆರಡನ್ನೂ ಪತ್ತೆ ಮಾಡ ಬ 'Bivalent 
ಕಟ್ಟುಗಳು ಲಭ್ಯವಿರುತ್ತದೆ. ಎನ್‌.ವಿ.ಬಿ.ಡಿ.ಸಿ.ಪಿ. ಕಾರ್ಯಕ್ರಮದಡಿಯಲ್ಲಿ ಮಲೇರಿಯ ರೋಗ ಪೀಡಿತ ಪ್ರದೇಶಗಳಲ್ಲಿ 


ಡ್‌ )೦ಡ ಎರಡೂ ಕಿಟ್ಟುಗಳನ್ನು ಸರಬರಾಜು ಮಾಡುವ ಸಾಧ್ಯತೆ ಇರುತ. ದೆ. 


ಆದುದ್ದ ರಿಂದ ಆಶಾ ಜಾ ತಮಗೆ ಸರಬರಾಜಾದ " Monovalent" ಅಥವಾ 'Bivalent ಕಟ್ಟುಗಳ ಬಗ್ಗೆ 


ಮಾಹಿತಿ ಪಡೆದು ನಂತರ ಇವುಗಳನ್ನು ಉಪಯೋಗಿಸತಕ್ಕದ್ದು. 


8 


ರಕ್ತ ಲೇಪನಗಳನ್ನು ಸಂಗ್ರಹಿಸುವಾಗ ಪಾಅಸಬೇಕಾದ ಮುನ್ನೆಚ್ಚರಿಕೆಗಳು: 


ಜ್ವರ ಪೀಡಿತ ರೋಗಿಯ ರಕ್ತವು ಎಚ್‌ಐವಿ/ಏಡ್ಸ್‌, ಕಾಮಾಲೆ ಹಾಗು ಇತರ ರೋಗಾಣುಗಳನ್ನು ಕೂಡ 
ಹೊಂದಿರಬಹುದಾದ್ದ ರಿಂದ ರಕ್ಮಲೇಪನ ಸಂಗ್ರಹಿಸಲು ಬಳಸಿದ ಸೂಜಿ, ಹತ್ತಿ, ಗಾಜಿನ ಹಲಗೆ, ಟೆಸ್ಟ್‌ ಹಾಗು ಇನ್ನಿ ತರ 
ವಸು ಗಳನ್ನು ಎಚ ತ್ಹರಿಕೆಯಿಂದ ಬಳಸಬೇಕು. 


೦ 
ಸಪ್‌ 


ಇ ರಕ್ತ ಲೇಪನಗಳನ್ನು ಸಂಗ್ರಹಿಸುವ ಮೊದಲು ಕೆ ಗಳನ್ನು ಸೋಪು ಮತ್ತು ನೀರಿನಿಂದ ಚೆನ್ನಾಗಿ ತೊಳೆಯಬೇಕು. 
9 ಕೈಗವಸುಗಳನ್ನು ಬಳಸಬೇಕು. ಇದರಿಂದ ರಕ್ತ ಹಾಗು ಇತರ ಸೋಂಕಿತ ಪದಾರ್ಥಗಳು ಕೈಗಳ ಸಂಪರ್ಕಕ್ಕೆ 
ಬರುವುದನ್ನು ತಡೆಗಟ್ಟಬಹುದು. 
9 ಪ್ರತಿ ಜ್ವರ ಪೀಡಿತನಿಗೂ ಪ್ರತ್ಯೇಕ ಸೂಜಿಯನ್ನು ಬಳಸಬೇಕು. 
ಈ ಸೂಜಿಯ ಚೂಪಾದ ತುದಿಯನ್ನು ರಕ್ತಲೇಪನ ಸಂಗ್ರಹಣೆಯ ಮುನ್ನ ಅಥವಾ ನಂತರ ಕೂಡ ಕೈಯಿಂದ 
ಮುಟ್ಟಬಾರದು. 
ಬರಿಗೈಯಿಂದ ರಕ್ತವನ್ನು ಮುಟ್ಟಬಾರದು. 
ಲ್ಯಾನ್ಸೆಟ್‌ ನಿಂದ ನಿಮ್ಮ ಬೆರಳನ್ನು ಟಿ ಗಿ ಚುಚ್ಚಿಕೊಳ್ಳ ದಂತೆ ಎಚ್ಚರ ವಹಿಸಬೇಕು. 
ರಕ್ತ ಲೇಪನ ಸಂಗ್ರಹಣೆಯ ನಂತರವೂ ಕೈಗಳನ್ನು ಚಪ? ಹಾಗು ನೀರಿನಿಂದ ಚೆನ್ನಾಗಿ ತೊಳೆದುಕೊಳ್ಳಬೇಕು. 
ರಕ್ತ ಲೇಪನ ಸಂಗ್ರಹಣೆಗೆ ಬಳಸಿದ ಎಲ್ಲಾ ವಸ್ತುಗಳನ್ನು ನೀಲಿ ಅಥವ ಬಿಳಿ ಪ್ಲಾಸ್ಟಿಕ್‌ ಚೀಲದಲ್ಲಿ. ಹಾಕಿ ನಂತರ 
ಸರಿಯಾಗಿ ವಿಲೇವಾರಿ ಮಾಡಬೇಕು. 


ಬಳಸಿದ ಲ್ಯಾನ್ಸೆಟ್‌ ಅನ್ನು ವಿಲೇವಾರಿ ಮಾಡುವ ವಿಧಾನ 
ಸಮೀಕ್ಷಾ ಕಾರ್ಯದಲ್ಲಿ ರಕ್ತ ಲೇಪನಗಳನ್ನು ಸಂಗ್ರಹಿಸಲು ಒಂದು ಬಾರಿ ಬಳಸುವ ಲ್ಯಾನ್ಸೆಟ್‌ಗಳನ್ನು 


ಉಪಯೋಗಿಸಲಾಗುತ್ತದೆ. ಹೀಗೆ ಬಳಸಿದ ಲ್ಯಾನ್ಸೆಟ್‌ಗಳನ್ನು ಎಲ್ಲೆಂದರಲ್ಲಿ ಹಾಕದೆ, ಕಡ್ಡಾಯವಾಗಿ 1% ಕ್ಲೋರಿನ್‌ 
ದ್ರಾವಣದಲ್ಲಿ (Sodium Hypochlorite Solution) ಸುಮಾರು 30 ನಿಮಿಷಗಳ ಕಾಲ ಹಾಕಿ, ನಂತರ ಅವುಗಳನ್ನು 
ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಉಪ ಕೇಂದ್ರದ ಆವರಣದಲ್ಲಿ ತೋಡಿದ ಆಳವಾದ ಗುಂಡಿಗಳಲ್ಲಿ ಹೂಳಬೇಕು. 


ಕ್ಲೋರಿನ್‌ ದ್ರವ ಇಲ್ಲದ ಪಕ್ಸದಲ್ಲಿ ಮಾರುಕಟ್ಟೆಯಲ್ಲಿ ಸುಲಭವಾಗಿ ದೊರೆಯುವ ಬ್ಲಿಚಿಂಗ್‌ ಪೌಡರ್‌ನಿಂದ 
ತಯಾರಿಸಬಹುದು. ಸಾಮಾನ್ಯವಾಗಿ 35% ಕ್ಲೋರಿನ್‌ ಅಂಶವಿರುವ ಬ್ಲಿಚೆಂಗ್‌ ಪೌಡರ್‌ ದೊರೆಯುತ್ತದೆ. ಇಂತಹ ಪೌಡರ್‌ 30 
ಗ್ರಾಂಗಳನ್ನು ಒಂದು ಲೀಟರ್‌ ನೀರಿನಲ್ಲಿ ಬೆರೆಸಿ ಉಪಯೋಗಿಸಬಹುದು. 


ಹೆಗಡಾನ್‌ ನೀಡಲ್‌ಗಳನ್ನು ರಕ್ತಲೇಪನ ಸಂಗ್ರಹಣೆಗೆ ಬಳಸುವಾಗ ಕೂಡ ಸೋಂಕು ಹರಡುವುದನ್ನು ತಪ್ಪಿಸಲು ಕೆಲವು 
ಎಚ್ಚ ರಿಕೆಗಳನ್ನು ವಹಿಸಬೇಕು. ಬಳಸಿದ ಹೆಗಡಾನ್‌ ನೀಡಲ್‌ಗಳನ್ನು ಬೇರೆಯೇ ಒಂದು ಡಬ್ಬಿಯಲ್ಲಿ ಸಂಗ್ರಹಿಸಿ ಉಪ ಕೇಂದ್ರ 
ಅಥವ ಪ್ರಾ.ಆ.ಕೇಂದ್ರಕ್ಕೆ ತರಬೇಕು. ಎರಡನೆಯ ಬಾರಿ ಬಳಸುವ ಮೊದಲು 30 ನಿಮಿಷ 1% ಕ್ಲೋರಿನ್‌ ದ್ರಾವಣದಲ್ಲಿ ಅದ್ದಿ, 
ನೀರಿನಿಂದ ತೊಳೆದು ನಂತರ ಆಟೋಕ್ಲೇವ್‌ ಮಾಡಬೇಕು. ಅಥವಾ ಕುದಿಯುವ ನೀರಿನಲ್ಲಿ 20 ನಿಮಿಷಗಳ ಕಾಲ ಹಾಕಬೇಕು. 


“ಎಂ” ರಿಜಸರ್‌ ನಲ ಭರ್ತಿ ಮಾಡುವ ವಿಧಾನ 
1ಯಾವ ಯಾವ ಪ್ರಕರಣಗಳನ್ನು ದಾಖಲಅಸಬೇಕು 


ಳಿ ಎಲ್ಲಾ ಹೊಸ ಜ್ವರ ಪ್ರಕರಣಗಳನ್ನು ದಾಖಲಿಸಬೇಕು 
9 ಆರ್‌ಡಿಟಿ/ರಕ ಲೇಪನಗಳನ್ನು ಸಂಗ್ರಹಿಸದಿದ್ದರೂ ಸಹ ಅಂತಹ ಪ್ರಕರಣಗಳನ್ನು ದಾಖಲಿಸಬೇಕು. 
* ಬೇರೆ ಊರಿನಿಂದ ಬಂದಿರುವ ಜ್ವರ ಪ್ರಕರಣಗಳನ್ನು ಸಹ “ಎಂ” ರಿಜಿಸ್ಟರ್‌ ನಲ್ಲಿ ದಾಖಲಿಸಬಹುದು 


2.ದಾಖಅಸುವ ವಿಧಾನ 
ಒಂದು ಎಂ ರಿಜಿಸ್ಟರ್‌ ಒಂದು ವರ್ಷಕ್ಕೆ ಸೀಮಿತವಾಗಿರುತ್ತದೆ. ಕ್ರಮ ಸಂಖ್ಯೆಗಳನ್ನು ವರ್ಷದ ಆರಂಭದಿಂದ (ಜನವರಿ) 
ಪ್ರಾರಂಭಿಸಿ ವರ್ಷದ ಅಂತ್ಯದವರೆಗೆ ಮುಂದುವರೆಸಿಕೊಂಡು ಹೋಗಬೇಕು. ಪ್ರತಿ ತಿಂಗಳು ಹೊಸ ಪುಟದಿಂದ 
ಸೆ 
ಆರಂಭಿಸಬೇಕು. 


ಕಾಲಂ! : ರಕ್ತ ಲೇಪನದ ಕ್ರಮ ಸಂಖ್ಯ 


ಕಾಲಂ2: ಮನೆಯ ಯಜಮಾನನ ಆರು 
ಕಾಲ೦3: ರೋಗಿಯ ಹೆಸರು. ಇದರ ಜೊತೆ ರೋಗಿಯ ತಂದೆ/ಗಂಡ/ಅಡ್ಡ ಹೆಸರನ್ನು ನಮೂದಿಸಬೇಕು 


ಕಾಲ೦4: ವಯಸ್ಸು. 
| ರೋಗಿಯು ಒಂದು ತಿಂಗಳ ಒಳಗಿದ್ದರೆ, ದಿನಗಳನ್ನು ನಮೂದಿಸಿ 


» ಒಂದು ತಿಂಗಳ ಮೇಲೆ ಒಂದು ವರ್ಷದ ಒಳಗಿದ್ದರೆ, ತಿಂಗಳನ್ನು ನಮೂದಿಸಿ “ಒ” ಎಂದು ಬರೆಯಬೇಕು. 
3. ಒಂದು ವರ್ಷದ ಮೇಲ್ಪಟ್ಟಿದ್ದರೆ, ವರ್ಷವನ್ನು Ee 
ಕಾಲಂ ರ ಮತ್ತು 6: “ಗಂ” ಮತ್ತು “ಹೆಣ್ಣು” ಸರಿಯಾದ ಚೌಕಿಗೆ ಗುರುತು ಮಾಡುವುದು. ಮಹಿಳೆ ಗರ್ಭಿಣಿಯಾಗಿದ್ದರೆ 


ಗುರುತಿನ ಜೊತೆಗೆ “ಕ' ಎಂದು ನಮೂದಿಸಿ. 
ಕಾಲಂ 7: ಆರ್‌ಡಿಟಿ ಪರೀಕ್ಷೆ] ಸಿದ ದಿನಾಂಕವನ್ನು ನಮೂದಿಸಬೇಕು. 
ಕಾಲಂ 8: ಆರ್‌ಡಿಟಿ ಯಲ್ಲಿ ಪಾಸಿಟಿವ್‌ ಎಂದು ಧೃಡೀಕರಣಗೊಂಡರೆ “+” ಎಂದು ಕೆಂಪುಷಾಹಿಯಲ್ಲಿ ನಮೂದಿಸಬೇಕು. 


ನೆಗೆಟೀವ್‌ ಇದ್ದರೆ “-“ ಡ್ಯಾಷ್‌ ಹಾಕುವುದು. ಆರ್‌ಡಿಟಿ ಪರೀಕ್ಷೆ ನಡೆಸದಿದ್ದರೆ ಕ್ರಾಸ್‌ ಮಾಡಬೇಕು. 

ಕಾಲಂ 9 ಮತ್ತು 10: 'ರಕ್ತಲೇಪ ಪನದ ಪರೀಕ್ಬೆಯ ಫಲಿತಾಂಶವನ್ನು ನಮೂದಿಸಬೇಕು. ಕಾಲಂ 9 ರಲ್ಲಿ ಪಿಎಫ್‌ ಪ್ರಕರಣಗಳ 
ಫಲಿತಾಂಶವನ್ನು (+/- SS 

ಕಾಲಂ 1 : ದಿನಾಂಕ, ತಿಂಗಳು ಮತ್ತು ವರ್ಷವನ್ನು ಒಳಗೊಂಡಂತೆ ಚಿಕಿತ್ಸೆ ಪ್ರಾರಂಭಿಸುವ ದಿನಾಂಕವನ್ನು 
ನಮೂದಿಸಬೇಕು. 

ಕಾಲಂ 12.13,14,15,16,17,18: ಫಲಿತಾಂಶ ಮತ್ತು ವಯಸ್ಸಿಗನುಗುಣವಾಗಿ ಮಲೇರಿಯ ಪ್ರಕರಣಗಳಿಗೆ ತೀವ್ರ ಚಿಕಿತ್ಸೆ 
ನೀಡಿರುವುದನ್ನು ನಮೂದಿಸುವುದು. 

ಕಾಲಂ 19 : ದಿನಾಂಕ, ತಿಂಗಳು ಮತ್ತು ವರ್ಷವನ್ನು ಒಳಗೊಂಡಂತೆ ತೀವ್ರ ಚಿಕಿತ್ಸೆ ಮುಗಿದ ದಿನಾಂಕವನ್ನು 
ನಮೂದಿಸುವುದು. 
ಕಾಲಂ 20: ರೋಗಿಯು ಗರ್ಭಿಣಿಯಾಗಿದ್ದರೆ ಅಥವಾ ತೀವ್ರತರನಾದ ಮಲೇರಿಯ ರೋಗವಿದ್ದರೆ ರೋಗಿಯನ್ನು 
ಹೆಚ್ಚಿನ ಚಿಕಿತ್ಸೆಗೆ ನಿರ್ದೇಶಿಸಿ, “ಖ ” ಎಂದು ನಮೂದಿಸುವುದು. 

ಕಾಲಂ 2 ಜೋಗಿಯ a ರೋಗದಿಂದ ಮೃತಪಟ್ಟಿದ್ದರೆ, ರೋಗಿಯು ಮರಣ ಹೊಂದಿದ ದಿನಾಂಕ ಮತ್ತು 


ಸ್ಥಳವನ್ನು ನಮೂದಿಸುವುದು. 
೪ 


ದಾಸಾನು ವಿವರ: 

ಆರೋಗ್ಯ ಸಹಾಯಕರು/ವೈದ್ಯಾಧಿಕಾರಿಗಳಿಂದ ಔಷಧಿಗಳನ್ನು ಪಡೆದ ಮೇಲೆ ಅದನ್ನು ದಾಸ್ತಾನು ಪುಸ್ತಕಕ್ಕೆ 
ತೆಗೆದುಕೊಳ್ಳುವುದು ಮತ್ತು ತಿಂಗಳ ಕೊನೆಯಲ್ಲಿ ಖರ್ಚು ತೋರಿಸಿ ಅಂತಿಮ ಶಿಲ್ಕ ಸಾ ಮುಂದಿನ ತಿಂಗಳಿಗೆ 
ಅಂತಿಮ ಶಿಲ್ಕು ಆರಂಭದ ಶಿಲ್ಕು ಆಗುತ್ತದೆ. 


ಡೆಂಗೀ ಮತು ಚಿಕುಂಗುನ್ಯಾ ರೋಗಗಳು 


ಡೆಂಗೀ ಮತ್ತು ಚಿಕುಂಗುನ್ಯಾ ರೋಗಗಳು ವೈರಾಣುವಿನಿಂದ ಬರುವ ಖಾಯಿಲೆಗಳು. ಇವು ಈಡಿಸ್‌ ಜಾತಿಯ ಸೋಂಕಿತ 
ಸೊಳ್ಳೆಗಳ ಕಚ್ಚುವಿಕೆಯಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆಗಳು ಹಗಲು ಹೊತ್ತಿನಲ್ಲಿ ಕಚ್ಚುತ್ತವೆ. 
ಡೆಂಗೀ ಜ್ವರವು ಒಂದು ಮಾರಕವಾದ ಖಾಯಿಲೆ. ಚಿಕುಂಗುನ್ಯಾ ಮಾರಣಾಂತಿಕವಲ್ಲ. 


ಡೆಂಗೀ ರೋಗದಅ ಮೂರು ಸರೂಪಗಳವೆ 


ಕ ಡೆಂಗೀ ಜ್ವರ 2. ಡೆಂಗೀ ರಕ್ತಸ ಸ್ರಾವ ಜ್ವರ (ಡಿಹೆಚ್‌ಎಫ್‌) 3. ಡೆಂಗೀ ಶಾಕ್‌ ಸಿಂಡ್ರೋಮ್‌ (ಡಿಎಸ್‌ಎಸ್‌) 


ರೋಗ ಲಕಣಗಳು: 


1... ಡೆಂಗೀ ಜ್ವರ: ತೀವ್ರ ಜ್ವರ, ತಲೆ ನೋವು, ಕಣ್ಣುಗಳ ಹಿಂಭಾಗದಲ್ಲಿ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ 
ನೋವು 

2. ಡೆಂಗೀ ರಕ್ತಸ್ರಾವ ಜ್ವರ : ಮೇಲೆ ಹೇಳಿದ ಲಕೃಣಗಳ ಜೊತೆಯಲ್ಲಿ ಬಾಯಿ, ಮೂಗು ಮತ್ತು ಒಸಡುಗಳಿಂದ 
ರಕ್ತಸ್ರಾವ, ಚರ್ಮದ ಮೇಲೆ ರಕ್ತ ಸ್ರಾವದ ಗುರುತುಗಳು, ಕಪ್ಪು ಮಲ ವಿಸರ್ಜನೆ, ವಿಪರೀತ ಬಾಯರಿಕೆ, 
ತಣ್ಣನೆಯ ಬಿಳುಚಿಕೊಂಡ ಚರ್ಮ, ಚಡಪಡಿಸುವಿಕೆ ಅಥವಾ ಜ್ಞಾನ ತಪ್ಪುವುದು. ಜ್ವರ ಬಂದ 3-5 ದಿನಗಳಲ್ಲಿ 
ಮೂಗು ಮತ್ತು ವಸಡಿನಲ್ಲಿ ರಕ್ತ ಸ್ರಾವದ ಚಿನ್ಹೆಗಳು ಕಂಡು ಬರುತ್ತದೆ. 5-6 ದಿನಗಳ ನಂತರವೂ ಜ್ವರ 
ಮುಂದುವರೆದಲ್ಲಿ ಮಧ್ಯದಲ್ಲಿ ಸ ಲ್ಪ ಕಡವ ಮತ್ತೆ ಹೆಚ್ಚಾಗುತ್ತದೆ. 

3.  ಚಿಕುಂಗುನ್ಯಾ ರೋಗದ ಲಕ ಗಳು: ಜ್ವರ ಕೀಲುಗಳಲ್ಲಿ ತೀವ್ರವಾದ ನೋವು ಮತ್ತು ಊತ. 


10 


ಟಿ ವ್ಸ 
ಇನ್ನಷ್ಟು ತೀವ್ರಗೊಳಿಸುತ್ತವೆ. ವೈದ್ಯರ ಸಲಹೆ ಮೇರೆಗೆ “ಪ್ಯಾರಸಿಟಿಮಾಲ್‌”ಕೊಡಬಹುದು. ಡೆಂಗೀ ರಕ್ತಸ್ರಾವ ಜ್ವರದ 


ಲಕ್ಸಣಗಳು ಒಂದಕ್ಕಿಂತ ಹೆಚ್ಚು ಕಂಡು ಬಂದಲ್ಲಿ ರೋಗಿಯನ್ನು ತುರ್ತಾಗಿ ಹತ್ತಿರದ ಆಸ್ಪತ್ರೆಗೆ ಸೇರಿಸಬೇಕು. 


ಸೊಳ್ಳೆಗಳ ಉತತಿ ತಾಣಗಳು: 


ಈಡಿಸ್‌” ಸೊಳ್ಳೆಗಳು ಸಾಮಾನ್ಯವಾಗಿ ಮನೆಯಲ್ಲಿರುವ ನೀರು ಶೇಖರಣೆಯ ಸಿಮೆಂಟ್‌ ತೊಟ್ಟಿಗಳು, ಬ್ಯಾರಲ್‌ ಗಳು, 
ಡ್ರಂಗಳು, ಹೂವಿನ ಕುಂಡ ಮುಂತಾದವುಗಳಲ್ಲದೇ ಮನೆ ಸುತ್ತ ಮುತ್ತ ಬಿಸಾಡಿದ ಪಿಂಗಾಣಿ ವಸುಗಳು, ಪ್ಲಾಸ್ಟಿಕ್‌ 
ಕಪ್ಪುಗಳು, ಟೈರುಗಳು, ಎಳೆನೀರಿನ ಚಿಪ್ಪು ಮತ್ತು ಇತರೆ ವಸ್ತು ಗಳಲ್ಲಿ ನೀರು ಸಂಗ್ರಹವಾದಾಗ ಉತ್ಪತ್ತಿಯಾಗುತ್ತವೆ. 


ರೋಗದ ನಿಯಂತ್ರಣ: 

ತೆರೆದಿಟ್ಟ ನೀರಿನ ತೊಟ್ಟಿಗಳನ್ನು ವಾರಕ್ಕೂಮ್ಮೆ ಖಾಲಿ ಮಾಡಿ, ಚೆನ್ನಾಗಿ ಉಜ್ಜಿ ತೊಳೆದು, ಭರ್ತಿ ಮಾಡಿ 
ಮುಚ್ಚಳದಿಂದ ಮುಚ್ಚುವುದು. ; 

ಡ್ಯ ಬಯಲಿನಲ್ಲಿ ಟೈರುಗಳನ್ನು ಬಿಸಾಡದೆ ಅವುಗಳಲ್ಲಿ ನೀರು ಸಂಗ್ರಹವಾಗದಂತೆ ಪ್ಲಾಸ್ಟಿಕ್‌ ಹಾಳೆಯಿಂದ 
ಮುಚ್ಚಿಡುವುದು ಇಲ್ಲವೇ ಆದಷ್ಟು ಶೀಘ್ರವಾಗಿ ವಿಲೇವಾರಿ ಮಾಡುವುದು. 

ಬ ಮನೆಯ ಸುತ್ತ-ಮುತ್ತ ತ್ಯಾಜ್ಯ ವಸ್ತುಗಳನ್ನು ಬಿಸಾಡದೆ ಇವುಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು 
ಅಥವಾ ಸೂಕ್ತ ವಿಲೇವಾರಿ ಮಾಡುವುದು. 

4. ಈಡಿಸ್‌ ಸೊಳ್ಳೆಗಳು ಹಗಲು ಹೊತ್ತಿನಲ್ಲಿ ಕಚ್ಚುವುದರಿಂದ ನಿದ್ದೆ ಮಾಡುವ ಮಕ್ಕಳು ಹಾಗೂ ವಿಶ್ರಾಂತಿ 
ಪಡೆಯುವ ವೃದ್ಧರು ತಪ್ಪದೇ ರಾತ್ರಿ ವೇಳೆ ಮಾತ್ರವಲ್ಲದೇ ಹಗಲಿನಲ್ಲಿಯೂ ಸಹ ಸೊಳ್ಳೆಪರದೆಯನ್ನು 
ಉಪಯೋಗಿಸಬಹುದು ಅಥವಾ ಮೈತುಂಬ ಬಟ್ಟೆ ದರಿಸಬೇಕು. 

ಪೆ. ಸ್ವಯಂ ರಕ್ಸಣಾ ವಿಧಾನಗಳನ್ನು ಅನುಸರಿಸುವುದರಿಂದ ಸೊಳ್ಳೆ ಕಡಿತದಿಂದ ಪಾರಾಗುವುದಲ್ಲದೇ 
ಸೊಳ್ಳೆಗಳಿಂದ ಹರಡುವ ರೋಗಗಳನ್ನು ಸುಲಭವಾಗಿ ತಡೆಗಟ್ಟಬಹುದು. 


ಡೆಂಗೀ ಮತು ಚಿಕು೦ಗುನ್ಯಾ ರೋಗ ನಿಯಂತಣದಲ ಆಶಾ ಕಾರ್ಯಕರ್ತರ ಪಾತ 


ಆಶಾ ಕಾರ್ಯಕರ್ತರು ಜ್ವರ ಸಮೀಕ್ಷೆ ನಡೆಸುವಾಗ ಹೆಚ್ಚಿನ ಜ್ವರ ಪ್ರಕರಣಗಳು ಕಂಡು ಬಂದರೆ ಅದನ್ನು 
ವೈದ್ಯಾಧಿಕಾರಿಗಳಿಗೆ ತಕ್ಬಣ ವರದಿ ಮಾಡುವುದು. 

ತ ಅಂತಹ ಸಂದರ್ಭಗಳಲ್ಲಿ ಪ್ಯಾರಸಿಟಮಾಲ್‌ ಮಾತ್ರೆಗಳನ್ನು ದಿನಕ್ಕೆ ಮೂರು ಬಾರಿ ವಯಸ್ಸಿಗನುಗುಣವಾಗಿ 
ಕೊಡುವುದು 


ವಯಸಿಗನುಗುಣವಾಗಿ ' 
ವಯಸು ಪ್ಯಾರಸಿಟಮಾಲ್‌ ಮಾತೆಗಳು 
1 ರಿಂದ 2 ವರ್ಷ 60-120 ಮಿ.ಗ್ರಾಂ 


3 ರಿಂದ 6 ವರ್ಷ 120 ಮಿ.ಗ್ರಾಂ 


7 ರಿಂದ 12 ವರ್ಷ 240 ಮಿ.ಗ್ರಾಂ 


12 ವರ್ಷ 
ಮೇಲ.ಟು. 500 ಮಿ.ಗ್ರಾಂ 


3. ಸಾರ್ವಜನಿಕರಿಗೆ ಮತ್ತು ಸಮುದಾಯದವರಿಗೆ ಡೆಂಗ್ಯೂ ಮತ್ತು ಚಿಕುಂಗುನ್ಯಾ ರೋಗಗಳು ಬರುವಿಕೆ, 
ಹರಡುವಿಕೆ, ರೋಗಲಕ್ಟಣಗಳು ಡೆಂಗ್ಯೂ ಜ್ವರ ತೀಕ್ಬಣತೆ, ಮತ್ತು ನಿಯಂತ್ರಣದ ಬಗ್ಗೆ ತಿಳಿಸಿ ಹೇಳಬೇಕು. 
4, ಜನರಿಗೆ ಈಡಿಸ್‌ ಸೊಳ್ಳೆಗಳ ಉತ್ಪತ್ತಿ ತಾಣಗಳು ಮತ್ತು ಅವುಗಳ ನಿವಾರಣೆ, ಸ್ವಯಂ ರಕ್ಸಣಾ ವಿಧಾನಗಳ 


ಬಗ್ಗೆ ಏವರಿಸಿ ಹೇಳಬೇಕು. 


ಸಹಕರಿಸುವುದು. PSK 


Ny 
x 
A) NA 
ಘಾ NN 
\ ey Mh 
Pi ಎ. ಗು «ಇ 
"ನ್‌ 
11 (S/S 
HT ಮ 
ff ಕೆ ನಿ ೫ 
(0 ೧A /! 
ಕಸ | | 
fA ಈ ೆ 


-ಆಶಾ/ಎಫ್‌ಬಿಡಿ 


ಎಂ-ರಿಜಿಸ 


ರಾಷ್ಟ್ರೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮ 


ಆಶಾ ಕಾರ್ಯಕರ್ತೆಯ ಹೆಸರು: 
ಉಪಕೇಂದ್ರದ ಹೆಸರು: 


ವರದಿ ಮಾಡುವ ತಿಂಗಳು ಮತ್ತು ವರ್ಷ 


ಹಳ್ಳಿಯ ಹೆಸರು: 


ಹ 
ಎಲಲ ಗುಭಿ ಉಚುಲಂಣ 
೩ 
ಬಇಇ ಐಂ ಭೋಗ ಸಗ 
yecಲnಲ 2 
»1 2೦೦೧೫೮ KY 
a (8520094 
“| (ಓಂ) 
೫೮ ಬದಲ 
(9 +n) 
೩೮ ೧ಬ 
(se ©) 
೫೮ ೫೦೮೮೬ 
} (sxe ೮) 
೫೮ ಇಭಬಂಲ 
(Cees e+ ಯಾ 
ಅ) ೫೮ ಲಾ 


ಅಕ್‌ ಗ್‌ ಡಿ 
ನಿಜ ಇಂ 80ದಲ ಇಹದ 
೦೮೬೮ 


ಆಶಾ ಕೋಡ್‌ ನಂ: 


ಕ 
AH 


ದಾಸಾನು ವಿವರ 


(ಕಿಟ್‌ ಅಥವಾ ಗುಳಿಗೆಗಳ ಸಂಖ್ಯೆಯನ್ನು ಬರೆಯುವುದು) 


ತಿಂಗಳಿನಲ್ಲಿ ಸ್ವೀಕೃತಿ 


ಗಾ 
_ 
| ಕ 

3 
© 
19) 
೪ 
3p 
KE 
ಲ್ಲ 
5) 
ಮಿ 
I: 
R 


ಕಾಂಬಿಬ್ಬಿಸ್ಟರ್‌ ಪ್ಯಾಕ್‌ 


12 


(Wy 1 
ME 
i 


